Fe ಜುಲೈ 1993 ಬೆಲೆ ರೂ. ೭-00 
ಲಿ ಲ ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ 
ಸ ಬೆಂಗಳೂರು 
Re rs 
wy ಜೊ 


ಸಂಪುಜಿ 11 


ಸಂಚಿಕೆ 3 


ನಾ 


“ಅಚಲ” ಪತ್ರಿಕೆಯನ್ನು ಪಡೆಯ ಬಯಸುವ 
ವರು ದಯವಿಟ್ಟು ಕೆಳಗಿನ ವಿಳಾಸಕ್ಕೆ ಹದಿನೈದು ರೂ 
'ಪಾಯಿಗಳನ್ನು ಎಂ.ಒ./ಡ್ರಾಪ್ಟ್‌ ಮೂಲಕ ಕಳುಹಿಸಿ, 
ಕೂಪನ್‌ನಲ್ಲಿ ತಮ್ಮ ವಿಳಾಸವನ್ನು ಸ್ಪಷ್ಟವಾಗಿ ಬರೆಯ 
ಬೇಕು. ಚೆಕ್‌ ಮೂಲಕ ಹಣ ಕಳಿಸುವವರು 20/ ರೂ. 
ಗಳಿಗೆ ಕಳಿಸಬೇಕು. ಚಂದಾದಾರರು ತಮ್ಮ ವಿಳಾಸ ಬದ 
ಲಾದರೆ ಕೂಡಲೆ ಕಾರ್ಡಿನಲ್ಲಿ ಬರೆದು ಶಿಳಿಸಬೇಕು. 


ಲೇಖನ, ಹಣ ಕಳುಹಿಸಬೇಕಾದ ವಿಳಾಸ :-- 
ಎನ್‌. ಗಾಯತ್ರಿ 

ಬಿ-30, ರಿಸರ್ಕ್‌ ಬ್ಯಾಂಕ್‌ ಸ್ಟಾಫ್‌ ಕ್ಟಾರ್ಟರ್ಸ್‌ 
9ನೇ ಕ್ರಾಸ್‌, ಒಂದನೇ ಮೇನ್‌ 

ವಿಜಯನಗರ 2ನೇ ಹಂತ 
ಬೆಂಗಳೂರು-560040 


ಚೆಂದಾ ವಿವರ 

ವಾರ್ಷಿಕ ಚಂದಾ : ರೂ. 15.00 
ಆಜೀವ ಚಂದಾ : ರೂ. 150.00 
(ಚೆಕ್‌ ಮೂಲಕ : ರೂ. 160.00 


ಸಂಸ್ಥೆಗಳಿಗೆ ರೂ.200.00 
ಬಿಡಿ ಪ್ರತಿ 2ರೂ.2.00 
ವಿಶೇಷ ಪ್ರತಿ : ರೂ. 3.50 


Printed at 1೧! Mudrana, 

No:1, Bugle Rock Road’ 8170810 6-4, 
Published by Or: ಆ. Ramakrishna on 

behalf of Jagruthi Mahila Adhyayana 
Kendra, 26, | Main Road, Vyalikaval, 

Bangalore-3 


ರ್ಯಾ : N. Gayathri 


ಒಳಗೇನಿದೆ ? 


* ಹೀಗೆ ಕೂತಂ ಮಾತಾಡದೆ (ಕವನ) 
ವಾಸ್ತವ 
-ಸುಧಾ ಶರ್ಮಚವತ್ತಿ 
4 ಅಂಬಿಕಾತನಯದತ್ತರ ಸ್ತ್ರೀ ಕಲ್ಪನೆ 
-ಡಾ। ಜ್ಕೋಶ್ಸ್ನಾ ಕಾಮತ್‌ 
* ಗರ್ಭಧರಿಸುವ ಗಂಡುಗಳು 
ನೇಮಿಚಂದ್ರ 
* 4ವಿಚಯ' ಪರಿಚಯ 
- ಸ. ಉಷಾ 
* ಸಾಹಚರ್ಯ ಬಯಸುವ ವಿಮೋಚನೆ, 
- ಡಾ । ಕೆ. ಕೇಶವಶರ್ಮ 


ಸಂಪಾದಕ ಮಂಡಳಿ : 
ಎನ್‌. ಗಾಯತ್ರಿ, ನೇಮಿಚಂದ್ರ, ದೇವಿ 
ಬಿ. ಎನ್‌. ಸುಮಿತ್ರಾ ಬಾಯಿ 
ಶಾಂತಾ ನಾಗರಾಜ್‌ 
ಕಲೆ ; 
ಆಂಥೋನಿ ದೀಪಕ್‌ ರೋಚೆ 


ಖಂಡನೆ 


ಮಂಗಳೂರಿನ ಶ್ರದ್ಧಾನಂದ ಸೇವಾ ಆಶ್ರಮದಲ್ಲಿ 
ಅನಾಥ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಾ ಬಂದಿ 
ರುವ ಲೈಂಗಿಕ ದೌರ್ಜನ್ಯವನ್ನು “ಆಚಲ'' ಖಂಡಿಸು 
ತ್ತದೆ. ಈ ಸಂಬಂಧದಲ್ಲಿ ಮುಖ್ಯ ಆರೋಪಿಯಾಗಿರುವ 
ದೇವವ್ರತನಿಗೆ ಯಾವುದೇ ಹಂತದಲ್ಲೂ ಜಾಮೀನು 
ದೊರೆಯದಂತಾಗಕೂಡದು ಮತ್ತು ಅವನ ಆಪರಾಧಕ್ಕೆ 
ತಕ್ಕ ಶಿಕ್ಷೆಯಾಗಬೇಕೆಂದು ಅಚಲ ಒತ್ತಾಯಿಸುತ್ತದೆ. 
ಆಶ್ರಮದ ವ್ಯವಸ್ಥೆಯನ್ನು ನೋಡಿಕೊಳ್ಳಲು ಸಂಬಂಧ 
ಪಟ್ಟ ಸರ್ಕಾರದ ಇಲಾಖೆಯು ಆಡಳಿತಾಧಿಕಾರಿಯನ್ನು 
ನೇವಿಂಸಿ, ನೊಂದವರಿಗೆ ಪರಿಹಾರ ಕಾಣಿಸಬೇಕೆಂದು 
ಒತ್ತಾಯಿಸುತ್ತದೆ. 


ಮ 


ಸರಹ]ನಲಸಲ 


ನೈನಾ ಪ್ರಕರಣ ಹಿಡಿದ ಕನ್ನಡಿ 


ಇತ್ತೀಚೆಗೆ ದೇಶದಲ್ಲಿ ನೆಡೆದ ನೈನಾ ಸಾಹ್ನಿ ಪ್ರಕರಣ ಒಟ್ಟು ದೇಶದ ಸ್ಥಿತಿಗತಿಗೆ ಹಿಡಿದ ಕನ್ನಡಿಯಣಗಿದೆ. 
ಪ್ರಜಾಪ್ರಭುತ್ವ ರಾಷ್ಟ್ರಪೊಂದರ ಅಣಕದಂತೆ ಕಾಣುವ ಈ ಪ್ರಸಂಗವು ಮಹಿಳೆಯನ್ನು ಕಳಿತ -ದಪೊನಿಕಾರಿ 
ಯಾದ ಸಂಸ್ಥೆಯಾದ ಪ್ರಭುತ್ವದ ವಿಕಾರ ಸ್ವರೂಪವನ್ನು ಬಯಲಂ ಮಾಡುತ್ತದೆ. "ಅಷ್ಟೇ ಅಲ್ಲ ಈ ಪ್ರಕರಣ 
ಹಲವಾರು ಸತ್ಯಗಳನ್ನು, ಹಲವಾರು ಪ್ರಶ್ನೆಗಳನ್ನು ನಮ್ಮ ಮುಂದಿಡುತ್ತದೆ. 


ಸ್ವಾತಂತ್ರ್ಯಾನಂತರ ದೇಶವನ್ನು ಆಳುತ್ತಾ ಬಂದಿರುವ ಕಾಂಗ್ರೆಸ್‌ ಸಂಸ್ಕೃತಿಯಲ್ಲಿ. ಅದೆಷ್ಟು ಸುಶೀಲ್‌ 
ಶರ್ಮಗಳು ಆಗಿ ಹೋಗಿದ್ದಾರೋ, ಹಾಗೆಯೇ ಅದೆಷ್ಟು ನೈನಾ ಸಾಹ್ನಿಗಳು ಉರಿದು ಹೋಗಿದ್ದಾರೋ, 
ತಿಳಿಯದು. ಬೆಳಕಿಗೆ ಬಂದ ಈ ಒಂದು ಪ್ರಕರಣ ಮತ್ತು ಇಂಥ ಒಂದೆರಡು ಪ್ರಕರಣಗಳು 
ವಾಸ್ತವತೆಯ ಒಂದೆರಡು ಅಂಶಗಳನ್ನು ಹೊರಗೆ ಬಿಡಬಹುದಾದರೂ, ತುಂಬಿ ಸಾರುತ್ತಿರುವ 
ಭಾರತದ ರಾಜಕೀಯ ಕ್ಷೇತ್ರವನ್ನು ಊಹಿಸುವುದು ಯಾರಿಗೂ ಕಷ್ಟ ವಿಲ್ಲ. ಇಂತಹ ಪರಿಸ್ಥಿ ಶಿಯಿದೆಯೆಂಬ 
ತಿಳುವಳಿಕೆ ಆ ಪಕ್ಷದ ವರಿಷ್ಟರಿಂದ ಹಿಡಿದು ಎಲ್ಲ ಹಂತದ ನಾಯಕರಿಗೂ ಶಿಳಿದಿರುವ ವಿಷಯವಾದರೂ, 
ಹಾಗೆಯೇ ಅಡು ನಡೆದುಕೊಂಡು ಹೋಗಲು ಅನುಮತಿಸುವ ಅವರೆಲ್ಲರೂ ಈ ಪ್ರಕರಣಕ್ಕೆ ಜವಾಬ್ಮಾರರಲ್ಲವೇ? 
ಇಂಥ ಪರಿಸ್ಥಿತಿಯ ವಿರುದ್ಧ ಕೂಡ ಒಟ್ಟಾರೆ ಜನ ಜಾಗೃತಿಯ ಚಳುವಳಿ ಮೂಡಬೇಕಾದ್ದು ಅಗತ್ಯವಾಗಿದೆ. 


ಇನ್ನು ದೇಶದ ಸಾರ್ವಭೌಮತೆಯನ್ನು ಕಾಯಜೇಕಾದ, ಸಾಮಾಜಿಕ ನ್ಯಾಯವನ್ನು ಪ್ರಶಿಯೊಬ್ಬ 
ಪ್ರಜೆಗೂ ನೀಡಬೇಕಾದ ಪವಿತ್ರ ಜವಾಬ್ದಾರಿಯಿರುವ ನ್ಯಾಯಾಂಗ ಕೂಡ ಅಧಿಕಾರಸ್ಥರ ತಾಳಕ್ಕೆ ಸುಣಿಯು 
ವಂತಾಗಿರುವುದು ನಿಜಕ್ಕೂ ಶೋಚನೀಯ, ಚಿಕ್ಕ ಪುಟ್ಟ ದಿನ ನಿತ್ಯದ ತಪ್ಪುಗಳಿಗೆ ನ್ಯಾಯಾಲಯದಲ್ಲಿ ಜಾಮೀನು 
ಸಿಗುವುದಕ್ಕೆ ತೆಗೆದುಕೊಳ ಓ[ಬಹುಹಾದ ಸಮಯಕ್ಕಿಂತ ಕಡಿಮೆ ಅವಧಿಯಲ್ಲಿ ಕೊಲೆಗಾರನೊಬ್ಬ ಈ ದೇಶದಲ್ಲಿ 
ಜಾಮೀನು ಪಡೆಯುವುದು ಸಾಧ್ಯವಾಗಬಹುದಾದರೆ. ನ್ಯಾಯಾಂಗದ ಸಾ ಸಯತ್ತತೆಯ ಅರ್ಥ ಎಲ್ಲಿದೆ? ಸೆರೆ 
ಮನೆಗಳಲ್ಲಿ ಕೆ ಓದಿಗಳ ಸೌಕರ್ಯಗಳು, ಸ್ಥಿತಿಗತಿಗಳು ಹದಗೆಟಿ ವೆ ಎಂದು ಬೊಜೆ ಕೈಯಿಡುತ್ತಿರುವ ಸಂದರ್ಭದಲ್ಲಿ 
ಸುಶೀಲ್‌ ಶರ್ಮನಂಥ ಹುಡು ಹಗಲಿನ ಕೊಲೆಗಡುಕನಿಗೆ ರಾಜೋಪಚಾರ ನಡೆಯುವ ವ್ಯವಸ್ಥೆಯಿರುವುದೂ 
ನಾಚಿಕೆ ಗೇಡಲ್ಲವೇ ? 


ಅಭ್ಯುದಯದ ಹಾದಿಯಲ್ಲಿ ಎಲ್ಲರಿಗೂ ಮಹತಾ ಕಾಂಕ್ಷೆಯಿರುವುದು, ಇರಬೇಕಾದ್ದು ಅಪೇಕ್ಷಣೀಯ. 
ಆದರೆ ಇದಕ್ಕೆ ಕಠಿಣ ಸಾಧನೆ, ಪರಿಶ್ರಮ ಅವಶ್ಯಕವಲ್ಲವೇ ? ಮಹತ್ವಾಕಾಂಕ್ಷೆಯ ಗುರಿಗೆ ಹೆಣ್ತನವನ್ನು ಬಂಡ 
ವಾಳ ಮಾಡಿಕೊಂಡ ನೈನಾನಂತಹವರು ಕಾಣದ ಇನ್ನೆಷ್ಟು ಮೊಡ್ಡ ಅನಾಹುತಗಳನ್ನು ಎದುರಿಸ ಬೇಕೋ 
ಇವೆಲ್ಲ ಗಂಭೀರ “ಚಿಂತನೆಗೆ ಒಳಗಾಗಬೇಕಾದ ಪ್ರಶ್ನೆಗಳು. 
ಎನ್‌. ಗಾಯತ್ರಿ 7” 


ಅಚಲ 3 


ee ಇ ಇಲ್ಲಾ?ದ ವ್ಯ ರ 


ಹೀಗೆ ಕೂತು ಮಾತಾಡದೆ 


ಅಂಗಾಲಿಗೆ ಅಂಗಳದ ಅರಲು ಮೆತ್ತಿ ವಣತು ಒಳಗಿನ ಮನಸ 

ಹುಲ್ಲ ಮೇಲಿನ ಹೆಜ್ಜೆಗೆ ದಾಟಿ ಬಂದಿಲ್ಲ, ಕರೆದು ತಂದಿಲ್ಲ 
ಇಡೀ ಮೈ ಬೆಚ್ಚಗಾಗಿ ಮೌನ ವೆಂದರೆ ನಡುಕ 
ನೀರಮೇಲಿನ ಏದ್ದೆಗಾಳಿಗೆ ` ಉಕ್ಕೇರಿದ ಸಮುದ್ರ 
ಸುಖದಿಂದ ಮುಖ ಒಡ್ಡದೆ . ಅಲೆಯ ಮೇಲಿನ ನೊರೆಯೇ 
ನಾವು ಹೊರಟಿದ್ದೆಲ್ಲಿ. ನಮ್ಮ ದೋಣಿ. 


ಕೂತ ದೋಣಿಯಲೀಗ 
ಭಾಷೆಯರಿಯದ ಮಾತು 
ಮುದ್ದು ಮಗುವಿನ ಹಾಗೆ 


ಎದುರು ಬದರಿಗೆ ಕೂತು 
ಅಂಗೈಯಲ್ಲಿ ಮುಂಗೈ ಒತ್ತಿ 
ಎದೆಯ ಮಾತು ಚಾಯಾಗದೆ ; 
ಕಣ್ಣೇಕೆ ಬರೇ ಗಾಜಿನ ಎದ್ದು ಬರಲಿ. 
ಗೋಲಿಯಾಯಿತು ಹೀಗೆ. 


ಮಾತೆಂದರೆ ಮೌನವಾಗಿ 


ಮೌನ ಅಖಂಡ ಭಾಷೆಯಾಗಿ, ವಾಸ್ತವ 
ಎದೆ ಎದೆಯ ಯಾನಕ್ಕಾಕೆ 
ದಾರಿಯೇ ಸಿಗಲಿಲ್ಲ. ನನ್ನ ನೋವಿನೆಜೆಯೊಂದು 
ಗುಬ್ಬಿಗೂಡು. 
ಹಸಿಗಾಳಿ ಯೊಡಲಲ್ಲಿ ಒಳಗೆ ; 
ಮಣ್ಣು ಕಳಿಸಿದ ಮಾತು ಹುಳಹಿಕ್ಕೆ ಕಸಕಡ್ಡಿ 


ಹೂವು ನಕ್ಕ ನಗೆಯು 
ಚಿಗುರ ಚಿನ್ನದ ಕನಸು 
ನಮ್ಮ ಹಾಯ್ದು ಹೋಗಲಿ. 


ಮರಿಯಾಗುವ ಮೊಟ್ಟೆ ಕೈ 
ಹೊರಗೆ ; 
ಚಿಂವ್‌ ಚಿಂವ್‌ ಚಿಲಿಪಿಲಿ 


ಎದುರು ಬದರಿನ ನಡುವೆ' ಕಲ್ಲೆಸೆಯುವ ರಟ್ಟೆ. 


ಖಂಡಖಂಡದ ಜಾಗ 

ಅವಿಯನಾಗಿದೆ ಮಾತು; ೨. ಸುಧಾ ಶರ್ಮ ಚವತಿ 
ಮಳೆಕಾಯ್ದ ಒಣ ಭೂಮಿ ಎದೆಯು. ಣ್‌ 
ಕಣ್ಣೀರ ಜಿನುಗಲ್ಲಿ ತೋಯ್ದು ಬಿಡಲಿ. 


ಅಚಲ 4 


ಅಂಬಿಕಾತನಯದತ್ತರ “ಸ್ರೀ” ಕಲ್ಪನೆ 


————— 


ವರಕವಿ ದ. ರಾ. ಬೇಂದ್ರೆಯವರ ಕಾವ್ಯದ 
ಹಲವು ಆಯಾಮಗಳನ್ನು ಅನೇಕ ಎದಾ ಸಂಸರು ಚರ್ಚೆ 
ಸಿದ್ಧಾರೆ. ಎಷ್ಟೇ ಚರ್ಚಸಿದೆರೂ ಪ್ರತಿಸಲ ಅವರ ಕವಿತೆ 
ಗಳನ್ನು ಓದಿದಾಗ ಹೊಸ ಹೊಸ ಹೊಳಹುಗಳನ್ನು 
ಕಾಣಬಹುದಾಗಿದೆ, ಅವರ ಕಾವ್ಯದಲ್ಲಿ «ನಾರಿ'ಯು 
ತಾಳಿದ ರೂಪಗಳು ಅಪಾರ, ಒಂದು ಉದ್ದಾರ, 
ಒಂದು ಶ್ರದ್ಧಾಂಜಲಿಯಿಂದ ಪ್ರಾರಂಭವಾಗಿ ಗಾಯತ್ರಿ 
ಸೂಕ್ತ, ಸರಸ್ಪತಿಗೆ ಆವಾಹನೆಯಂಥ ಅಧ್ಯಾತ್ಮದ 
ಶಿಖರ ತಲುಪಿದ ಕವನಗಳು ಅವರಿಂದ ಹೊಮ್ಮಿವೆ. 
ಅವರ ಕಾವ್ಯ ನಾಮ ಅಂಬಿಕಾತನಯ ದತ್ತ. ಮನೆಯ 
ಹೆಸರು ಶ್ರೀ ವಾತಾ. ಚಿಕ್ಕಂದಿನಿಂದಲೂ ನಾರೀ ಶಕ್ತಿ, 
ಅವರ ಮಾನಸವನ್ನು ರೂಪಿಸಿದ್ದೇ ಒಂದು ವಿಶೇಷ. 


ದತ್ತಾತ್ರೇಯ ರಾಮ ಚಂದ್ರ ಬೇಂದ್ರೆಯವರು 
ಸುಸಂಸ್ಕೃತ ಆದರೆಅತ್ಯಂತ ಬಡಕುಟುಂಬದಲ್ಲಿ 1896ರಲ್ಲಿ 
ಹುಟ್ಟಿದರು. ತಂದೆ ಸಂಸ್ಕೃತ ಪಂಡಿತರ ಕುಟುಂಬಕ್ಕೆ 
ಸೇರಿದವರಾದರೂ ಚಿಕ್ಕಂದಿನಲ್ಲೆ ಕಾಯಿಲೆ, ಆ ನಂತರ 
ಬುದ್ಧಿ ಭ್ರಮಣೆಯಿಂದ ಬಳಲಿದರು. ಅವರ ಅಜ್ಜಿ 
ಮತ್ತು ತಾಯಿಯವರು ಸೇರಿ ಸಣ್ಣ ಖಾನಾವಳಿಯನ್ನು 
ನಡೆಸುತ್ತ ಮನೆ ಮಕ್ಕಳನ್ನು ಸಂಭಾಳಿಸಿದರು. ಎಳೆತನ 
ದಿಂದಲೇ ಸೂಕ್ಷ್ಮ ಸಂವೇದನಾ ಶೀಲತೆಯನ್ನು ಬೆಳೆಸಿ 
ಕೊಂಡಿದ್ದ ಕವಿಯ ಮೇಲೆ ಹೆಂಗರುಳಿನ ಪ್ರಭಾವ ದಟ್ಟ 
ವಾಗಿತ್ತು. ತಮ್ಮ ಚಿಕ್ಕದಾದ ಆತ್ಮ ಚರಿತ್ರೆಯಲ್ಲಿ 
ಬೇಂದ್ರೆಯವರು ಅಜ್ಜಿಯ ಅಜ್ಜಿ, ಅಜ್ಜಿ ಮತ್ತು 
ತಾಯಿಯವರನ್ನು ಕೃತಜ್ಞತಾಪೂರ್ವಕವಾಗಿ ನೆನೆಸಿ 
ಕೊಂಡಿದ್ದಾರೆ. ಬೇಂದ್ರೆಯವರ ತಾಯಿಯನ್ನು ಅವರ 
ಅಜ್ಜಿ, ತಲವಾಯಿ ಗ್ರಾಮದ ಒಬ್ಬ ಬಡಿಗರ ಮನೆಯ 
ಗೋದಲೆಯಲ್ಲಿ ಪ್ರಸವಿಸಿದರಂತೆ ! ಸಾವುಗಳ ಸರಮಾಲೆ 
ಯನ್ನೆ ಎದುರಿಸುತ್ತ ತಾಯಿಗೆ ಅಜ್ಜಿ, ಅಜ್ಜಿಗೆ 'ತಾಯಿ, 
ಎರಡು ಜೀವ ಒಂದನ್ನೊಂದು ಅಂಟಿನಿಂತವು. ಬೇಂದ್ರೆ 
ಯವರ ತಾಯಿಯ ಹೆಸರು ಅಂಬೂತಾಯಿ, ಅವರ 
ಹೆಸರನ್ನೇ ಕಾವ್ಯ ನಾಮದಲ್ಲಿ ಸೇರಿಸಿಕೊಂಡು ಅಂಬಿ 
ಕಾತನಯ ದತ್ತರಾದರು. ಮಾತೃ ನಾಮಖ್ಯಾತನಾಗು 
ವದು ಅಂದಿನ ಸಂಪ್ರದಾಯವಂತರಿಗೆ ಸರಿ ಕಾಣದೇ 


-ಡಾ| ಜ್ಯೋತ್ಸ್ನಾ ಕಾಮತ್‌ 


ಟೀಕೆಗೆ ಗುರಿಯಾದರು. ಮಾತೃ ಶಕ್ತಿಯ ಕುರಿತು ಅವರ 
ಶ್ರದ್ಧೆ ಅಪಾರವಾಗಿತ್ತು, ಅವರದೇ ಭಾಷೆಯಲ್ಲಿ 
ಹೇಳುವದಾದರೆ, 


“ದೇಹ ಕೊಟ ಸ ತಾಯಿ, ವಕಾತು ಕಲಿಸಿದ ತಾಯಿ, 
ಸಂಸ್ಕಾರ ಸಂಪನ್ನ ಸ ಪಾಡಿದ ತಾಯಿ, ಭೂಮಂಡಲದ 
ವಕಾನವತೆಯಲ್ಲಿ ನೆದೆಸಿದ ತಾಯಿ ವಿಶೊ ್ವೀದರ ಧರಿಸಿದ 
ತಾಯಿ, ಈ ಐದು ಐದೆಯರು ದತ್ತನ ತಾಯಂದಿರು. 


ಇದು ಪಂಚಕೋಶ ಗರ್ಭ' ಎಂದು ಕರೆದುಕೊಂಡಿ 
ದಾರೆ. 


“ತಂದೆಯ, ಅವನ ಬಳಗದ ನಿಕಟ ಸಾನ್ನಿಧ್ಯ 
ವನ್ನು ದೈವ ವಂಚಿತನಾದ ನಾನು ನನ್ನ ತಾಯಿ, 
ತಾಯಿಯೆ ತಾಯಿ, ಆಕೆಯ ತಾಯಿ, ಇವರ ಪ್ರತ್ಯಕ್ಷ 
ಚಾರಿತ್ರದಲ್ಲಿ ಪೌರುಷವನ್ನು ಕಂಡೆ. ನರಗುಂದದ 
ಬಂಡಾಯದ  ಗುಂಡಾಯದಲ್ಲಿ ನನ್ನ ಅಜ್ಜಿಯ 
ತಾಯಿಯು, ಕಾಶೀ ವಿಶ್ವೇಶ್ವರನಲ್ಲಿ ಪ್ರಾಣರ್ಪಣೆ 
ಮಾಡಹೋರಟ ಯಜಮಾನನನ್ನು ಅನುಸರಿಸಿ ಆರೆಂಟು 
ವರ್ಷದ ಒಬ್ಬಳೇ ಒಬ್ಬ ಮಗಳನ್ನು ವೈವಕ್ಕೊಪಿಸಿ 
ಕಾಶಿಯಲ್ಲಿ ದೇಹವಿಟ್ಟಳು, ನನ್ನ ಅಜ್ಜಿಯು ಹದಿನೇಳು 
ಮಕ್ಕಳಲ್ಲಿ ನನ್ನ ತಾಯಿಯನ್ನು ಉಳಿಸಿಕೊಂಡು, ಆಕೆಯ 
ಮಗನಿಗೆ (ದತ್ತನಿಗೆ) ವಿದ್ಯೆಕಲಿಸಿ ಬಾಳು ನೀಗಿದಳು,'' 
ಎಂದು ತಮ್ಮ ಅಜ್ಜಿಯನ್ನು ನೆನೆಸಿ ಕೊಂಡಿದ್ದಾರೆ. 


ತಾಯಿ ತೀರಿಕೊಂಡಾಗ ಕವಿಗೆ 29 ವರ್ಷ, 
ಮರಣ ಪೂರ್ವ ಆಕೆ ಕಂಡಕನಸು ಹೀಗಿತ್ತು “ದೇವಿಯ 
ಗುಡಿ ಅವಳಿದಿರು ಈಕೆ ಪಾರ್ಥನೆ ವಠಾಡುತ್ತಾಳೆ, 
ಮತ್ತೇತಕ್ಕೂ ಅಲ್ಲ, ದಾನ, ಧರ್ಮಕ್ಕಾಗಿ ಸಾಕಷ್ಟು 
ಸಂಪತ್ತು ಕೊಡು” ಎಂದು ಪ್ರದಕ್ಷಿಣೆ ಹಾಕಿ ಬಂದು 
ನೋಡುತಾಳೆ. ದೇವಿಯಿದ್ದಲ್ಲಿ ದತ್ತ ಮೂರ್ತಿ! ಈ 
ಕನಸಿನ ಅರ್ಥ ವೇನು? ಎಂದು ಕೇಳಿದಳು ತಾಯಿ 
ನಾನೋ ಆಗ ರಾಷ್ಟ್ರೀಯ ಶಾಲೆಯ ಬಡಶಿಕ್ಕಕ, ಕೆಲವು 
ಕವನಗಳು ಮುದ್ರಿತವಾಗಿದ್ದವ್ನು,. ಕನಸಿನ ಅರ್ಥ 


ಅಚಲ 5 


ಹೇಳಿದೆ. "ನೀನು ಗೋದುಬಾಯಿಯ ಮಗಳು ಅಂಬಾ 
ಬಾಯಿ, ನಾನು ಅಬಿಕಾತನಯ ಕವಿ ಕನ್ನಡನಾಡಿಗೆ 
ಈ ದತ್ತನನ್ನೇ ದಾನಮಾಡಿದ್ದೀಯಾ! ಮತ್ತೇನಂ 
ಬೇಕು:?? ಸಂಪಾದನೆ ಇಲ್ಲದವನ -ಈ, ಮಹಾಭಾಷ್ಯ 
ಅವಳನ್ನು ಅವಾಕ್ಕಾಗಿಸಿತು.?' 


ಮುಂದೆ. ಕೆಲವೇ ದಿನಗಳಲ್ಲಿ ಸಾವನ್ನಪ್ಪಿದ 
ತಾಯಿಗೆ “ಗಂಗಾಷ್ಟಕ' ಬರೆದು ಕವಿ ಪಿಂಡಾರ್ಪಣ 
ಮಾಡಿದರು. ವರಾತೆಯ ಪ್ರಪಂಚದಲ್ಲಿ ಮಾತಿನ ಪಿಂಡ ! 
ಪರಾತೆ ಜ್ಯೋತಿರ್ಲಿಂಗ... ಎಂದು ಕಾಣುವದು 
ಜಾಶ್ಯಂಶಠ ಸಿದ್ಧಿಯಲ್ಲವೇ ಎಂದಿದ್ದಾರೆ. 


ಅಂಬಿಕಾತನಯ ದತ್ತ” ಹೆಸರಿನಲ್ಲಿ ಮೊದಲ 
ಕವಿತೆ ಮುದ್ರಿತವಾದದ್ದು 1918 ಶ್ರಾವಣದಲ್ಲಿ, ಅವರ 
ಕಾವ್ಯೋಪಾಸನೆ ಇದೇ ಹೆಸರಿನಲ್ಲಿ ಅವರ ಕೊನೆಯು 
ಸುರಿನವರೆಗೆ, 1981ರ ತನಕ ಮುಂದರಿಯಿತು. 


ಅವರ ಕವನಗಳಲ್ಲಿ ಸ್ತ್ರೀ ಸಂಕೇತಗಳು ರೂಪ 
ಗೊಳ್ಳುವ ಪರಿ, ವಿವಿಧ, ಶೃಂಗಾರ ಗೀತಗಳಿಗೆ ಪತ್ನಿ 
ಯನ್ನೇ ನಾಯಕಿಯನ್ನಾಗಿಸಿ "ಸಖೀಗೀತ ಬರೆದರು. 
ಆಗಿನ ಕಾಲಕ್ಕೆ ಅದು ತುಂಬ ಕ್ರಾಂತಿ ಕಾರಿಯೆನಿಸಿದ್ದ 
ಸಂಕಲನ ವಾಗಿತ್ತು, “ಆತ ಕೊಟ್ಟ ವಸ್ತು ಒಡವೆ ನನಗೆ 
ಅವಗೆ ಗೊತ್ತು, ತೋಳುಗಳಿಗೆ ತೋಳಬಂದಿ, ಕೆನ್ನೆ 
ತುಂಬ ಮುತ್ತು'' ಈಗ ಈ ಶಬ್ದಗಳು ವಿಶೇಷ ವೆನಿಸ 
ದಿದ್ದರೂ 60 ವರ್ಷಗಳ ಹಿಂದೆ ಮಡಿವಂತಿಕೆಯೆಂಬುದು 
ಕಾವ್ಕಲೋಕಕ್ಕೂ ವ್ಯಾಪಿಸಿತ್ತು. ಸಖೀಗೀತಕ್ಕೆ ವಿಪರೀತ 
ಟೀಕೆ ಬಂದು ಒಂದೆಡೆ ಅವರೇ ಹೇಳಿಕೊಂಡಿದ್ದಾರೆ, "ನನ್ನ 
ಪ್ರಣಯ ಗೀತೆಗಳನ್ನು ಓದಿ, ಕೇಳಿ, ಕೆಲವು ಆಢ್ಯ 
ಪ್ರಾಪಂಚಿಕರು ಮೂಗು ಮುರಿದರಂತೆ ! ಮುರಕೊಂಡ 
ಮೂಗು, ಮುಖಕ್ಕೆ ಏಕೆ ಮೂಗಬಟ್ಟೆಗೂ ಅಂದ ತರು 
ವದಿಲ್ಲ. ಗೋಪಿಚಂದನಕ್ಕೂ ಒಂದು ಕಂಪು ಇರ್ತದ 
ಅದು ದಾ ಶಕೆಯ ಭೂಮಿ ಗುಣ" ತಾನು ಬರೆದದ್ದು; 
ಎನ್ನುವ ಅರ್ಥದಲ್ಲಿ ಉದ್ದರಿಸಿದ್ದರು. ಮುಂದೆ 
ಇನ್ನೊಬ್ಬ ಕವಿ, ಇದನ್ನೇ “ಮಣ್ಣಿನ ವಾಸನೆ'' ಎಂಬ 
ಶಬ್ದ 'ಪ್ಲಯೋಗದಲ್ಲಿ ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಸ್ಮರಿಸಿ 
ಕೊಳ್ಳ ಬಹುದಂ. 


ತರುಣ ಕವಿಯೊಬ್ಬ, ತನ್ನ ನವಪತ್ನಿಗಾಗಿ ಭಾವ ವೂರ್ಣ 
ಕವನಗಳನ್ನು ಬರೆದರೆ ಆಶ್ಚರ್ಯವಿಲ್ಲ. “ಮೈಸೂರ 
ಮಲ್ಲಿಗೆ'ಯ ಓದುಗರಿಗೆ ಅದು 'ಅಪರಿಚಿತವೂ ಅಲ್ಲ. 
ಆದರೆ ಅದೇ ಕವಿ 40 ವರ್ಷ ಸಂಸಾರ ಹೂಡಿದ 
ನಂತರವೂ ಪ್ರಾಣ ಸಖಿಯ ಕುರಿತು ಬರೆದ ಇಂಥ 
ಕವಿಗಳು ಹೆಚ್ಚು ಜನ ಇರಲಿಕ್ಕಿಲ್ಲ. ಬೇಂದ್ರೆಯವರ 
ಪತ್ನಿ ಬಹಳ ಕಾಯಿಲೆ ಬಿದ್ದು, ಎಲ್ಲರೂ ಆಸೆ ಬಿಟ್ಟೆ 
ದ್ವರು, ಮುತ್ತೆ ದೆಗೆ ತಾನು ಹೊರಬಿದ್ದರೇ ಗೆಲುವು 
ಅನ್ನಿಸಿತು. ಆಗ ಈ ಮುತ್ತೆಯ್ಯ ಮುಳು ಮುಳು 
ಅತ್ತನಂತೆ ! ನಂತರ ಉದ್ಧರಿಸಿದ. 


ಗೌರಿ, ನೀ ಮುಂದಾಗಿ ಹೋಗಿ 

ಬಾಗಿಲು ತೆರೆಸು ವೈಕುಂಠದಲ್ಲಿ, ಧೃಷ್ಠರನು 
ಒಳಗೆ ಬಿಡುವರೆ ? ಅಲ್ಲಿರುವ ದಿಂಡಿಗರು 
ದಾಂಡಿಗರು 

ನಾನೂ ಬಂದೆ. ನೀ ಮುಂದೆ, 

ನಾನು ಹಿಂದೆ ಹಿಂದೆ. 


ಆ ಹೊತ್ತಿಗೆ ಪತ್ನಿ ಲಕ್ಷ್ಮೀಬಾಯಿ ಹೇಗೋ ಚೇತರಿಸಿ 
ಕೊಂಡರು 10 ವರ್ಷಗಳ ನಂತರ ಅಂತಿಮ ಕರೆ 
ಬಂದಾಗ,  ಮೃತ್ಯುಶಯ್ಯೆಯಲ್ಲಿದ್ದಾಕೆಯ ಕುರಿತು 
“ಸಖ್ಯದ ಆಖ್ಯಾನ'' ಉಕ್ಕಿತು. 


ಸಖೀ, ನಮ್ಮ ಸಖ್ಯದ ಆಖ್ಯಾನ ಮುಗಿದಿಲ್ಲ; 
ಗುರು ಸೇವೆ ಉಳಿದದ ಇನ್ನೂ, 

ಒಂದೇ ಧಾಟೇಲೆ, ಸಮರಸ ಸಾಟೇಲೆ 
ಒಂದೇ ಭಜನೆಯ ಅನ್ನೂಣು. 


ಎಂದು ದೀರ್ಫ ಕವನವನ್ನೇ ಬರೆದರು. ತನ್ನ ಕಾಷ್ಕೋ 
ಪಾಸನೆಯಲ್ಲಿ ಪತ್ನಿ ಬಾಳಿನುದ್ದಕೂ ಸ ಸಲ್ಲಿಸಿದ ಸೇವೆ, 
ಕೊಡಮಾಡಿದ ಸಹಕಾರಗಳನ್ನು ಸ್ಮರಿಸಿಕೊಂಡಿದ್ದಾರೆ. 


“ಇ 


ನೀನಾಗು ಕಿನ್ನರಿ, ನಾನು ಕಿನ್ನರನಾಗಿ 
ಬಾರಿಸಿ ನೋಡುವೆ ಸಂಧಾನಾ 


ನೀ ದೇವ ಗಾಂಧಾರಿ, ದೇವ ಗಂಧರ್ವನಾ 
ದನಿ ಎತ್ತಿ ಹೇಳುವೆ ನವಗಾನಾ 


ಎಂದು ಪ್ರಜ್ಞಾ ಹೀನಳಾದ ಪತ್ನಿಗೆ ಕಾಪ್ಯಾಂಜಲಿ 
ಅರ್ಪಿಸಿದರು. ಸಾವನ್ನು ಎದುರಿಸಿದಾಗ ಅವರ ಕಾವ್ಯತ್ತ 


ಸಾದಾ ಸಾಂಸಾರಿಕ ಘಟನೆಯೂ ಈ ಮಹಾ 
ಕವಿಯ ಲೇಖನಿಯಲ್ಲಿ ಸಾರ್ವತ್ರಿಕತೆಯನ್ನು ಪಡೆಯು 
ತ್ತಿತ್ತು. ಆವರ ಆತ್ಮೀಯ ಸ್ನೇಹಿತನ ಮಗಳೊಬ್ಬಳು 
ತಮ್ಮೆದುರು ಆಡುತೇ ನಲಿಯುತ್ತ ಬೆಳೆದವಳು, ಬೇಗ 
ಮದುವೆಯಾಗಿ ಗಂಡನಮೆನೆಗೆ ಹೋದಳು, ಮೊದಲ 
ಬಾಣಂತನದಲ್ಲೇ ಸತ್ತು ಹೋದಳು. “ಪಾಡಾದಳು, 
ಹಣ್ಣಾದಳು, ಮಣ್ಣಾದಳು ಹುಡುಗಿ, ನೆನಪಾದಳು. 
ವೈಥೆಯಾದಳು, ಕಥೆಯಾದಳು. ಎದೆಯಲ್ಲಿಯೇ ಮಡಗಿ. 
"ಕಥೆಯಾದಳು ಹುಡುಗಿ' ಒಂದು ಪ್ರತಿಮೆಯಾಗಿ 
ಬೆಳೆದು ಬಂದ ಬಗೆಯಿದು, 


ಬೇಂದ್ರೆ ತಮ್ಮ ಸ್ನೇಹಿತರೊಬ್ಬರಿಗೆ ಅವರ 
ವಿವಾಹ ಸಂದರ್ಭದಲ್ಲಿ ಹೇಳಿದ ಮಾತುಗಳನ್ನು ಅವರ 
ಸುಪುತ್ರ ಡಾ| ವಾಮನ ಬೇಂದ್ರೆ ಪ್ರಟಬಂಗಾರ' (೫) 
ರಲ್ಲಿ ಉಲ್ಲೇಖಿಸಿದ್ದಾರೆ- 


“ಪುರುಷನ ಲಗ್ಗವಾಗುವವರೆಗೆ ಅವನ ಯೋಗ 
ಕ್ಷೇಮ ದೇವರು ನೋಡಿಕೊಳ್ಳುತ್ತಾನೆ, ಲಗ್ನವಾದ 
ಅನಂತರದಲ್ಲಿ ಆ ಕೆಲಸವನ್ನು ಧರ್ಮಪತ್ನಿಗೆ ವಹಿಸಿ 
ಕೊಟ್ಟು ದೇವರು ದೂರ ಹೋಗಿ ಬಿಡುತ್ತಾನೆ, ಆದು 
ದರಿಂದ ದೇವರಿಗೆ ಧರ್ಮಪತ್ನಿಯೇ ಪತಿಯ ಯೋಗ 
ಕ್ಷೇಮವನ್ನು ವಹಿಸಿಕೊಂಡ ದೇವರು, ಆವಳ ನಿರ್ಣ 
ಯವೇ ಕೌಟುಂಬಿಕ ಜೀವನದಲ್ಲಿ ಕೊನೆಯ ಮಾತಾಗ 
ಭಬೇಕು,'' ಮುಂದೆ, ಡಾ॥ ವಾಮನ ಬೇಂದ್ರೆ ಹೀಗೆ 
ಬರೆಯುತ್ತಾರೆ. 

“ಈ ಮಾತು ಬೇಂದ್ರೆಯವರ ಕ್ರಾಂತಿಕಾರಕ 
ವಿಚಾರಗಳ ಪ್ರತೀಕವಾಗಿದೆ. ಪತಿಯೇ ಪರದೈವ ಎಂಬ 
ಸಂಪ್ರದಾಯ ಮೀರಿ, ಪತ್ನಿಯೇ ಪರದೈವ ಎಂದು 
ಬೇಂದ್ರೆಯವರ ಶ್ರದ್ಧೆ, ಈ ಶ್ರದ್ಧೆಯ ಮೂಲಕವೇ 

ಂದ್ರೆಯವರ ಕಾವ್ಯ ಮಹಿಳೆಯರ ಸತ್ವ ಶಕ್ತಿಯನ್ನು 
ಉದ್ದೀಪುಸುವಲ್ಲಿ ಸಫಲತೆಯನ್ನು ಹೊಂದಿದೆ.?' 
ಪ್ರ.ಬ.೫ , 


ಅವರ ಅತ್ಯಂತ ಜನಪ್ರಿಯ ಭಾವಗೀತೆ 
"ಹುಬ್ಬಳ್ಳಿಯಾಂವ' ವಿರಹ ಭಾವವನ್ನು ತೀವ್ರವಾಗಿ 
ಸೂಚಿಸುತ್ತದೆ. “ಚಹಾದ ಜೋಡಿ ಚೂಡಾದಾಂಗ' 


ಇನ್ನೊಂದು ಜಾಣ್ಣುಡಿ "ಜಲ್ಮ ಜಲ್ಮಕ ಗೆಣ್ಯಾಆಗಿ 
ಬರಲೇನಂದಾವಾ ! ಎದಿಮ್ಯಾಗಿನ ಗೆಣತಿಮಾಡಿ ಇಟ್ಟು 
ಕೋಂಡಾಂವಾ ! ಈ ಸಾಲಿನಲ್ಲಿ ಗಮನಿಸ ಬೇಕಾದದ್ದು 
*ಗೆಣತಿ' ಶಬ್ದದ ಪ್ರಯೋಗ, ಉತ್ತರ ಕರ್ನಾಟಕದಲ್ಲಿ 
ಮುಖದ ಮೇಲೆ, ಮೈ ಶ್ರ ಮೇಲೆ ಕಪ್ಪು ಚುಕ್ಕಿ ಇದ್ದರೆ 
ಶುಭ ಚಿಹ್ನೆ ಎನಿಸಿಕೊಳ್ಳುತ್ತದೆ. ಅದಕ್ಕೆ "ಗೆಳತಿ 
ಅಥವಾ "ಗೆಣತಿ' (ಗ್ರಾಮ್ಯ) ಅನ್ನುತ್ತಾರೆ, ಹುಬ ಳಿಯ 
ತರುಣ: ಈ ಜೋಗತಿ ಸೂಳೆಯನ್ನು ಎದೆಯ ಮೇಲಿನ 
ಗೆಳೆತಿಯಂತೆ ಇಟ್ಟು ಕೊಂಡಿದ್ದ. ಶ್ಲೇಷೆಯ ಅರ್ಥದಲ್ಲಿ 
ಸಂಬಂಧದ ಗಾಢತೆಯೊಂದಿಗೆ ಆ ತರುಣಿಯ ಜನ್ಮ 
ಕಲಂಕದ ಸೂಚನೆಯೂ ಬಂದಿದೆ. ಕಪ್ಪು ಚುಕ್ಕಿ ಆದರೆ 
ಗೆಳತಿ, 


ಮಾನವೀಯತೆಯಲ್ಲಿ ದೈಬತ್ತ ಸ ಕಂಡ ಕವಿಗೆ, 
ಎಳೆಯ ಕಂದನಲ್ಲಿ ಅದು ಸ್ಫುಟವಾಗಿ ಗೋಟರಿಸಿದ್ದರೆ 
ಅಚ್ಚರಿಯಲ್ಲ. ತಾಯಾಗಿ ಕಂದನನ್ನು ಕಂಡ ಪರಿಯಿದು. 


ಕಂದಾ, ನಿನ್ನ ಮುಖದ ಮುದ್ರಾಕೃತಿಯಂ 
ನನ್ನಂತಿದೆ 

ಆದರೆ, ದೇಹದ ಭದ್ರಾಕೃತಿಯು ಅವರಂತಿದೆ. 

ಕಂದಾ, ನನ್ನ ಕಣ್ಣೊಳಗಿನ ಕರುಣೆ ನನ್ನಂತಿದೆ 

ಆಹಾಹಾ! ಹುಟ್ಟಾ ಗೆಲ್ಲಬಲ್ಲ ಸೊಬಗುಗಾರ 1 

ಗಂಡುಗಾಡಿಯಲಿ ಕಣ್ಣ ಮೋಡಿ ಬೆರೆತು, ಅರ್ಧ 
ನಾರಿನಟೇಶ ರನ ಅಭಿನವ ಸೃಷ್ಟಿಯಾದೆಯಲ್ಲ ! ಕವಿಗೆ 
ಪ್ರತಿ ಮಗು ಅರ್ಧನಾರೀನಟೇಸ್ವರ ಬೇರ್ಪಡಿಸಲಾಗದ 
ಅಮೋಘ ಸ ಷ್ಟಿ. 

ಈಗ ಜ ಶೈ ಲಂತ ಸಮಸ್ಯೆಯಾದ ಪರಿಸರನಾಶ 50 
ವರ್ಷಗಳ ಹಿಂದೆಯೇ ಕವಿಯನ್ನು ಕಾಡಿತ್ತು. ಮಾನವ 
ಪ್ರಾಣಿ ಭೂಮಿ ತಾಯಿಯನ್ನು ಕಾಡಿದ ಬಗೆ ಅವರ 
ಕಳವಳದಲ್ಲಿ ವ್ಯಕ್ತವಾಗಿತ್ತು, “ಚಿಗರಿಗಂಗಳ ಚೆಲುವಿ? 
ಕವನದಲ್ಲಿ. 

ಚಿಗರಿಗಂಗಳ ಚೆಲುವಿ ಚೆದರಿ ನಿಂತಾಳ 

ನೋಡೋ ! ಬೆದರಿ ನಿಂತಾಳ. 

ಭೂವಿಂ, ಮನುಷ್ಯ ಸಂಬಂಧ ಅನ್ಯೋನ್ಯ. ಅದ 
ನ್ನರಿಯದ ಮಾನವ ಭೂಮಿಯನ್ನು ಸೂರೆಗೊಳ್ಳು 


ತ್ತಲೇ ಇದ್ದಾನೆ. ಭೂಮಿ ತಂಯಿಗೆ ಅನಂಕಂಪವಾಗದೇ 
ಇದ್ದೀತೆ ? 


ಅಚಲ 7 


ಬ್ಯಾಟಿ ನಾಯೊದರ್ಕಾವೊ, ಹಸುಜೀವ ಬೆದ 
; ರ್ಯಾವೋ 


ಗಳಗಳನೆ ಗಿಡದೆಲಿ ಉದರ್ಯಾವೊ 1 ದಿನ್ನಿ ಮಡ್ಡಿ 
ಗುಡ್ಡ ಅದರ್ಕಾವೊ, "ಆದನ ತಾ ಕಂಡು ನೊಂದಾ 
ಳೋ, ಬೆಂದಾಳೋ, ಅಂದಾಳೋ. 


ಇದು ಎಂಥಾ ಜೀವದ ಬ್ಯಾಟಿ ಹಾಡೇ ಹಗಲ. 

ವಂತ ನೆಲವೆಂದು ತಡಿಇಲಾಕೊ, ಹಡಿಲಾ$ಕೋ, 
ಬಡಿಲ್ಯಾಕೋ ! ಇದು ಒಡವ್ಯಲೋ ಮಗನೇ ಉಸಿರಿದ್ದ 
ಒಡಲು ಅಂತಾಳೋ-ಚಿಗರಿಗಂಗಳ ಚೆಲುವಿ ! 


ನಿಸರ್ಗದೇವಿ, ಕವಿಗೆ ಚಿಗರಿಗಂಗಳ ಜೆಲುವಿ ಇಂಥ 
ಸಶಕ್ತ ಕವನವನ್ನು ನಮ್ಮ ಪರಿಸರ ಪ್ರೇಮಿಗಳು ಏಕೆ 
ಬಳಸುಶ್ತಿಲ್ಲವೋ 1 


“ಚಳಿಯಾಕೆ' ಒಂದು ಸೊಗಸಾದ ಪ್ರಕೃತಿ ಗೀತ. 
ಕವಿಗೆ ಚಳಿ ಬಂದು ವೈಯಾರದ ಹೆಣ್ಣು, ಆಕೆಯ ಹೆರ 
ಳಿಗೆ ಹೊನ್ನ ಸೇವಂತಿಗೆ, ಬಿಳಿಯ ಕೈಗೆ ಬಿಳಿಯ ಸೇವಂತಿ 
ಗೆಯ ಬಳೆಗಳ ಅಲಂಕಾರ. ಕಿವಿಗಳಲ್ಲಿ ಮುಗಿಲ ಮಲ್ಲಿ 
ಗೆಯ ಅಲ್ಲಾಡುವ ಓಲೆ-ಕೊಪ್ಪು ಹೊಳೆ-ಹೊಂಡಗಳ 
ಉಸಿರನ್ನೇ ನಯವಾಗಿ ನೇಯ್ದು ತಯಾರಿಸಿದ ಮಂಜಿನ 
ಮೇಲ್‌ ಸೆರಗು ಬೇರೆ. ಕಣ್ಣಿಗೆ ಕಾಣದೆ ಮೈಮುಚ್ಹಿ, 
ತುಟಿಮುಚ್ಚಿ. 3 % 
ಚ 

ಮಿಸುಕದೆ ಮುಸುಕಿಗೆ ಹೋಗುವಾಕೆ ! ಅಡಿ 
ಗೊಮ್ಮೆ ನಡುನಡುಗಿ ಮೈಒಡೆದು, ತುಟಿಯೊಡೆದು, 
ಡುಗುತ್ತ ಮುಸುಕು ಹೊದೆಯುವದು ಚಳಿಗಾಲದಲ್ಲಿ 
ಹಜವಲ್ಲವೇ ? ಕವಿಗಿದು ಚಳಿಯಾಕೆಯ ಚೇಷ್ಟೆ ! 

ಗಾಯತ್ರಿ ಸೂಕ್ತ ಬೇಂದ್ರೆಯವರ ಪ್ರಸಿದ್ಧ ಗೀತ 
ಗಳಲ್ಲಿ ಒಂದು. ಶಿವಮೊಗ್ಗೆಯ 1943ರ ಸಾಹಿತ್ಯ 
ಸಮ್ಮೇಳನದ ಅಧ್ಯಕ್ಷ ಪದದಿಂದ *ಸಾಹಿತ್ಯದ ವಿರಾಟ್‌ 
ಸ್ವರೂಪ' ಎಂಬ ಭಾಷಣ ಮಾಡಿದರು. ಅದಕ್ಕೆ ಪೂರ್ವ 
ಭಾವಿಯಾಗಿ "ಗಾಯತ್ರಿ ಸೂಕ್ತ ಒದಿದರು. ಕವಿಗೆ 
ಗಾಯತ್ರಿಯೆಂದರೆ ಸರಸ್ವತಿಯೇ. ಎಲ್ಲ ವಿದ್ಮೆ-ಕಲೆಗಳ 
ಮೂಲ ದೇವತೆ. ಯಗ್ದೇದದ ಈ ಮಂತ್ರ ರೂಪಿಣಿ, 
ಬ್ರಹ್ಮನ ರಾಣಿಯಾಗಿ, ಸ್ಮಂದ ಪುರಾಣದ ಶಿವೆ, ಶಕ್ತಿ- 
ಸಾಮರ್ಥ್ಯಗಳ ಪ್ರತೀಕವಾಗಿ, ಶ್ರೀಕೃಷ್ಣನ ಹೃದಯ 


2. ೬ 


ಅಚಲ 8 


ದಲ್ಲಿ ನೆಲೆಸುವ ಲಕ್ಷ್ಮಿಯೂ ಆಗುತ್ತಾಳೆ ! «ಆಕೆ' ಎಂದು 
ಅಂತ್ಯ ಪ್ರಾಸ ಹೊಂದಿದ ಕವನ, ವೇದ ಸಂಸ್ಕೃತದಲ್ಲಿ 
ಕಃ ಕೆ ಎಂದರೆ ಶಕ್ತಿ-ಸಾಮರ್ಥ;್ಯವುಳ ಕ ಧೀಮತಿ ಎಂಬ 
ಅರ್ಥವೂ ಬರುತ್ತದಂತೆ. 


ಸಕಲ ವಿಕಲಗಳ ಕಲೆಯ ಜಾಲದಲಿ ಬಲವ ವೂರಿದಾಕೆ 
ಚತುರ್ಮುಖನ ನಾಲಗೆಯ ಹಾಸಿ ತುಟಿ ದಿಂಬು ಮಾಡಿ 
ದಾಕೆ 
ವತ್ಸಲಾಂಛನದ ಹೃದಯ ಕಮಲದಲಿ ಮನೆಯ ಹೂಡಿ 
ದಾಕೆ 
ಹರನ ಮೆ ಿಯನರೆದುಂಬಿ ಲೀಲೆಯಲಿತಲೆಯನೇರಿದಾಕೆ. 


ವರದ ಅಭಯಕರವಿರುವ ತಾಯಿಬಾ, ಬೇರೆ 
ಕರೆಯಬೇಕೆ ? ಎಂದು ವಿರಾಟ್‌ ಸ್ವರೂಪವ ತಾಯಿ 
ಸರಸ ಸತಿಯನ್ನು ಆಹಾ ನಿಸಿದ್ಧಾರೆ. 


ಸುಪ್ರಸಿದ್ಧ 4ಗಂಗಾವತರಣ' ಕವಿತೆಯೂ ಬೆಳಕು 
ಕಂಡದ್ದು ಶಿವಮೊಗ್ಗೂ ಸಾಹಿತ್ಯ ಸಮ್ಮೇಳನದಲ್ಲೇ. 
ಗಂಗೆ ಕೂಡ ವಾಗ್ದೇವಿಯೇ ! ಪ್ರತಿ ಸಾಲಿಗೆ ಪುರಾಣದ 
ಕಥೆಗಳನ್ನು ನೆನಪಿಸುವ ಈ ಕವನ ಸರಸ್ಥ ತಿಗೆ ಪ್ರಾರ್ಥನೆ. 


ಸಾದಾ ಜಾನಪದ ದೇವತೆ ಮಾರಮ್ಮ ಅಥವಾ 
ದುರ್ಗಮ್ಮನನ್ನು ಕಂಡರೂ ಅದೇ ಭಾವಾವೇಶದಿಂದ 
ಶಕ್ತಿಸ ಓರೂಪಿಣಿಯ ಹಾಡು ಹೊಮ್ಮುತ್ತಿತ್ತು. 

ನಮ್ಮ ತಾಯಿ ಮಾಹೂರ ಗಡದಾಕಿ 

ಕತ್ತಲಲಿ ಹಗಲುಪಂಜಂ ಹಿಡಿಸಿದಾಕಿ 


ನಶ್ತಿನಾಕಿ | ಗತ್ತಿನಾಕಿ । ಸುತ್ತಿನಾಕಿ 1 ಹೊತ್ತೊತ್ತಿಗೆ 
ನಾಡಿಗೆಲ್ಲ ಬದಗೋ ಆಕ್ಕಿ, ಬೇಕು ಬೇಡ ನೋಡಿ 
ಕೊಂಡು ಸಾಕಿದಾಕಿ | ಜನ್ಮ - ಮರಣ - ಮುಕ್ತಿಗಾಗಿ 
ಹಾಕಿದಾಕಿ. 

ಒಟ್ಟಿನಲ್ಲಿ ಬೇಂದ್ರೆಯವರು ಶಕ್ತಿದೇವಿಯ ಹಲ 
ವಾರು ರೂಪಗಳನ್ನು ಹಲವು ಬಗೆಯಲ್ಲಿ ಕಂಡವರು. 

ಅವರ ಕಾವ್ಯೋಪಾಸನೆಯಲ್ಲಿ ನಾರೀ ರೂಪ 
ತಾಳಿದ ಬಗೆಯನ್ನು ಸ್ವಲ್ಪದರಲ್ಲಿ ಗ್ರಹಿಸುವದು ಕಷ್ಟ ! 
ಮಗನಾಗಿ, ಪಾ)ರಂಭಿಸಿ ಪ್ರೇಮಿಯಾಗಿ, ಪತಿಯಾಗಿ, 
ತಂದೆಯಾಗಿ, ಪ್ರಕೃತಿಯ ಉಪಾಸಕರಾಗಿ, ಸರಸ್ಕತಿಯ 
ಭಕ್ತನಾಗಿ ಸ್ತ್ರೀ ರೂಪವನ್ನು ಕಂಡಿದ್ದಾರೆ. 


ಪ್ರೀತಿಯ ಅಚಲ 


ಕಳೆದ ಹತ್ತು ವರ್ಷಗಳಿಂದ ನೀನು ಹೇಳುತ್ತಾ 
ಹೋದೆ ! ನಾನು ಕೇಳುತ್ತಾ ಇದ್ದೆ !! ಈಗ ನಾನು 
ಹೇಳುತ್ತೇನೆ ಕೇಳುವುದು ನಿನ್ನ ಸರದಿ! ಬದುಕಿನ ಈ 
ಮಹಾ ಓಟದಲ್ಲಿ ಎಷ್ಟೋ ಸಣ್ಣ ಸಣ್ಣ ತುಡಿತಗಳು 
ದಾಖಲಾಗುವುದೇ ಇಲ್ಲ ಅಲ್ಲವೇ ? ಅಂಥ ದಾಖಲಾತಿಗೆ 
ಪತ್ರ ಮಾಧ್ಯಮವೇ ಅತ್ಯುತ್ತಮ. ಅದಕ್ಕೆ ಈ ಪತ್ರ! 


ಮೊನ್ನೆ ಹಾಲಮ್ಮ ಬಂದಿದ್ದಳು. ಅದೇ ನಮ್ಮ 
ಮನೆಯಲ್ಲಿ ಕಲವು ವರ್ಷಗಳ ಹಿಂದೆ ಪಾತ್ರೆ ಬಟ್ಟೆ ಕೆಲಸ 
ಮಾಡಿಕೊಡುತ್ತಿದ್ದವಳು. ನಮ್ಮ ಮನೆಯ ಕೆಲಸ 
ಬಿಟ್ಟರೂ ಸ್ನೇಹ ಬಿಟ್ಟಿಲ್ಲ. ನನ್ನ ನೆನಪಾದಾಗಲೆಲ್ಲ 
"ಎಂಗಿದಿರಿ ಅಮ್ಮಾವ್ರೆ' ಅಂತ ಹಣಕು ಹಾಕುತ್ತಿರು 
ತ್ತಾಳೆ. ಸರಿ ಬಂದಳು ಬೆಳಗಿನ ತಿಂಡಿ ಸಮಯ ಅವಳಿಗೂ 
ಒಂದಿಷ್ಟು ತಿಂಡಿ ಎಲೆಯ ಮೇಲೆ ಹಾಕಿಕೊಟ್ಟು ನಾವೂ 
ತಿಂಡಿ ತಿನ್ನುತ್ತಲೇ ಕ್ಷೇಮ ಸಮಾಚಾರ ಮಾತನಾಡಿದೆವು. 
ಅವಳು ಹಿಂದಿನ ವಾರವಷ್ಟೇ ತನ್ನ ಎರಡನೆ ಮಗಳ 
ಮದುವೆ ಮಾಡಿ ಮುಗಿಸಿ ಕರ್ತವ್ಯ ಮುಗಿಸಿದ ತೃಪ್ತಿ 
ಯಿಂದ ಬೀಗುತ್ತಿದ್ದಳು. ಅವಳ ಗಂಡ ಕುಡುಕ ಆಲ್ಲದೆ 
ಆರೇಳು ಹೆಂಡಿರ ಸರದಾರ ಬೇರೆ. ಸ್ವಂತಕ್ಕೆ ಒಂದೂ 
ಉದ್ಯೋಗವಿಲ್ಲದವನು. ಹೆಂಡಿರ, ಗಳಿಕೆಯನ್ನೆಲ್ಲಾ 
ತನ್ನದೇ ಎಂದು ಹಕ್ಕು ಚಲಾಯಿಸುವವನು. ಇಂಥ 
ಗಂಡನ್ನಿಟ್ಟುಕೊಂಡು ಮದುವೆ ಹೇಗೆ ವಕಾಡಿದಳೋ 
ಕುತೂಹಲ ನನಗೆ. ಅವಳು ಹೇಳುತ್ತಾ ಹೋದಳು 
ನಾನು ಬೆರಗಾಗುತ್ತಾ ಹೋದೆ. 


*ಅದೇನ್ರಮ್ಮ ಸರ್ಕಾರ ನಮಗೆಲ್ಲ ಮನೆಗಳ್ನ 
ಕೊಟ್ಟವ್ರಲ್ಲ ಅದನ್ನ ನಾಕು ಭಾಗ ಮಾಡ್ದೆ. ಒಂದು 
ಭಾಗ ಮೊದಲ್ಲೆ ಮಗಳೂ ಅಳಿಯಂಗೆ ಕೊಟೆ ತ 
ಇನ್ನೊಂದು ಭಾಗ ಈ ಹೊಸಾ ಅಳೀಮಯ್ಯಂಗೆ ಕೊಟ್ಟೆ 
ಉಳಿದಿದ್ದರಲ್ಲಿ ನಾನೂ ನನ್ನ ಗಂಡು ಮಕ್ಕೂ ಇದೀವಿ. 
ಯಜಮಾನ ಆಗೀಗ ಬರ್ತಾ ಓಯ್ತಾ ಇರ್ತಾನೆ "ಭೇಷ್‌ 
ಹಾಲಮ್ಮ ಯಾವ ಕಾಯ್ದೆ ಕಾನೂನು ಗೊತ್ತಿಲ್ದೆ ಇದ್ರೂ 
ಹೆಣ್ಣು ಮಕ್ಕಳಿಗೆ ಸಮನಾಗಿ ಆಸ್ತಿ! ಹಂಚಿದೀಯ' 
ಮೆಚ್ಚುಗೆ ಸೂಚಿಸಿದೆ. “ಅದೆಲ್ಲಾ ನಂಗೊತ್ತಿಲ್ಲ 
ಕಣ್ರಮ್ಮ ಈ ಒಸಾ ಅಳೀಮಯ್ಯ ಮನೆ ಕೊಡ್‌ದಿದ್ರೆ 


ಮದ್ವಿಯಕಾಗಕಿಲ್ಲಾಂದ ಅದ್ಕೇ ಇವನೊಬ್ಲಿಗೇ ಯಾಕೆಂತ 
ನಾಕ್‌ ಭಾಗ ಮಾಡಿಸ್ಸೆ'. 


ಸರ್ಕಾರ ಕೊಟ್ಟಿದ್ದ ಚೂರು ಗುಡಿಸಲೇ ಆದರೂ 
ಹೆಣ್ಣು ಮಕ್ಕಳಿಗೆ ಸಮನಾಗಿ ಹಂಚಿದಳಲ್ಲ ಎಂದು 
ಸಂತೋಷಿಸಲೇ ಅಥವಾ ವರದಕ್ಷಿಣೆ ರೂಪದಲ್ಲಿ ಒತ್ತಾ 
ಯದಿಂದ ಅಳಿಯನೇ ಕಿತ್ತುಕೊಂಡದ್ದು ಎಂದು ಬೇಸರಿ 
ಸಲೇ ಎನ್ನುವ ಗೊಂದಲದಲ್ಲಿರುವಾಗಲೇ ಅವಳು 
ಮದುವೆ ಆಲ್ಬಂ ತೋರಿಸಿದಳು. ಈ ದುಡಿಮೆಯ 
ಜನರೂ ಹೇಗೆ ಹಂತ ಹಂತವಾಗಿ ಉಳ್ಳವರ ಸೋಗು 
ಗಳನ್ನೇ ಅನುಸರಿಸುತ್ತಿದ್ದಾರೆ ಎಂದು ವ್ಯಥೆಯಾಯಿತು 
ಆಲ್ಬಂ ನೋಡಿ ! ತಮಾಷೆಯೆಂದರೆ ಪೋಟೋದಲ್ಲಿ 
ಒಬ್ಬರ ಮುಖವೂ ಸಹಜವಾಗಿರಲಿಲ್ಲ. ಎಲ್ಲರೂ ಹೆದರಿ 
ಕೊಂಡಂತಿತ್ತು. 


"ಯಾಕೆ ಹಾಲಮ್ಮ ಎಲ್ಲರೂ ಹಿಂಗೆ ಮುಖ ವಾಡಿ 
ದಾರೆ' ಎಂದೆ. ಈ ಬೆಂಗಳೂರಿನ ಜಾಣೆ ಹೇಳಿದಳು, 
“ಅಯ್ಯೋ ನಮ್ಮ ನೆಂಟ್ರೆಲ್ಲ ಅಳ್ಳಿಯವರು ಕಣ್ರಮ್ಮ 
ಅವರಲ್ಲಿ ಕೆಲವರಂತೂ ಪೋಟೋ ಬೆಳಕು ಒಡೆದಾಗ 
ಕಿರುಚಿಕೊಂಡು ಓಡೇ ಬಿಟ್ರು. ಆವರೆಲ್ಲ ಶೇಷಣ್ಣನ 
ಗುರುತಿನ ಚೀಟಿ ಪಟಾಗೂ ತೆಗೆಸಿಕೊಂಡಿಲ್ಲವಂತೆ ಅದೇ 
ಅಂಗೇಯ'. 


ಮನೆ ಕೆಲಸಗಳನ್ನ ಮಾಡಿಕೊಂಡೇ ಲಕ್ಷ 
ರೂಪಾಯಿ ಖರ್ಚುಮಾಡಿ ಮನೆ ರೂಪದ ವರದಕ್ಷಿಣೆ 
ಕೊಟ್ಟು ಮದುವೆ ಮಾಡಿದ ಹಾಲಮ್ಮನ ಯಶಸ್ಸಿನ 
ದಾಖಲೆ ಆ ಪೋಟೋ ಆಲ್ಫಂ ಆಗಿತ್ತು. 

ಆ ಹೊತ್ತಿಗೆ ಹಾಲಮ್ಮನ ತಿಂಡಿ ಮುಗಿದಿತ್ತು, 
ಅವಳು ಎಲೆ ಬಿಸಾಡಿ ಬರಲು ಹೊರಗೆ ಹೋದಳು. 
ನನ್ನ ಐದು ವರ್ಷದ ಪುಟ್ಟ ಮೊಮ್ಮಗಳು ಹಾಲಮ್ಮ 
ಎಲೆ ಇಟ್ಟುಕೊಂಡಿದ್ದ ಜಾಗದಲ್ಲಿ ನೀರಿನಿಂದ ಗೋಮ 
ಹಚ್ಚಿ ಬಿಟ್ಟಳು. ಅವರಮ್ಮ ಮಾಡಬಾರದನ್ನು ಅವಳು 
ಮಾಡುತ್ತಿರುವಂತೆ “ಏ ಏನ್‌ ಮಾಡ್ತಾ ಇದ್ದಿ?” ಎಂದು 
ಕಿರುಚಿದಳು. ಆ ಕಿರುಚುವಿಕೆಯನ್ನೂ ಲೆಕ್ಕಕ್ಕೆ ತಾರದೆ 


ಅಬ 9 


ಅನುಪಮ ವಿಜ್ಞಾನಿ ಡಾರತಿ 


ವಿಜ್ಞಾನಕ್ಕೆ ಮಹತ್ತರ ಕೊಡುಗೆಗಳನ್ನು ನೀಡಿ 
ರುವ ವಿಜ್ಞಾನಿ ಸಾವಕಾನ್ಯವಾಗಿ ತನ್ನ ಜೀವನವನ್ನು 
ಸಂಪೂರ್ಣವಾಗಿ ವಿಜ್ಞಾನಕ್ಕೇ ಸಮರ್ಪಿಸಿಕೊಂಡಿರುವ 
ನಾದ್ಧರಿಂದ ಅಂಥ ವಿಜ್ಞಾನಿ ಇತರ ವಿಷಯಗಳಲ್ಲಿ ಆಸಕ್ತಿ 
ಹಿಸುವುದು ಕಷ ಸೈ ಸಾಧ್ಯವೆನಿಸುತ್ತದೆ. ಆದರೆ ಪ್ರತಿ 
ಭಾವಂತ ವಿಜ್ಞಾನಿಗಳು ಆನೇಕ ವೇಳೆ ತಮ್ಮ ಸುತ್ತಲ 
ಸಮಾಜದ ಆಗುಹೋಗುಗಳನ್ನು ಎಚ್ಚರಿಕೆಯಿಂದ 
ಗಮನಿಸಿ ಅವಕ್ಕೆ ತೀವ್ರವಾಗಿ ಸ್ಪಂದಿಸಿದ್ದಾರೆ, ವಃನು 
ಕುಲದ ಭವಿಷ್ಯದ ಬಗ್ಗೆ ಕಳಕಳಿ ತೋರಿ ನ್ಯಾಯಕ್ಕಾಗಿ 
ಹೋರಾಡಿಯೂ ಇದ್ದಾರೆ. ಅಂಥ ಉನ್ನತ ಮಟ್ಟದ 
ಸಾಮಾಜಿಕ ಪ್ರಜ್ಞೆಯನ್ನು ಪ್ರದರ್ಶಿಸಿದ ವಿಜ್ಞಾನಿಗಳಲ್ಲಿ 
ಬ್ರಿಟಿಷ್‌ ರಸಾಯನ ವಿಜ್ಞಾನಿ ಡಾರತಿ ಕ್ರೊಪುಟ್‌ 
ಹಾಡ್ಜ್‌ಕಿನ್‌ ಪ್ರಮುಖರು, ನೊಬಲ್‌ ಪ್ರಶಸ್ತಿ ವಿಜೇತೆ 
ಯಾದ ಡಾರತಿ 1994ರ ಜುಲೈ 29 ರಂದು ನಿಧನ 
ಹೊಂದಿದರು. 


ಡಾರತಿ 1910ರ ಮೇ 12ರಂದು ಕೈರೊ ನಗರ 
ದಲ್ಲಿ ಜನಿಸಿದರು. ಮಧ್ಯ ಪ್ರಾಚ 
ಹಾಸದಲ್ಲಿ ಆಸಕ್ತರಾಗಿದ್ದ. ಜಾನ್‌ ನ ್ರಿಪುಟ್‌ ಆಕೆಯ 
ತಂದೆ, ಅವರು ಆಗ ಈಜಿಪ್ಟ್‌ನ ಶಿಕ್ಷಣ ಇಲಾಖೆಯಲ್ಲಿ 
ಕೆಲಸ ಮಾಡುತ್ತಿದ್ದರು, ಆಕ್ಸ್‌ಫರ್ಡ್‌ನ ಸಾಮರ್‌ 
ಮಿಲ್‌ ಕಾಲೇಜಿನಲ್ಲಿ ರಸಾಯನ ವಿಜ್ಞಾನವನ್ನು ಅಭ್ಯಾಸ 
ಮಾಡಿ ಪದವೀಧರೆಯಾದ ಡಾರತಿ ಕೇಂಬ್ರಿಜ್‌ಗೆ ತೆರಳಿ 
ಜೆ.ಡಿ. ಬರ್ನಾಲ್‌ ಅವರ ನ ತೃತ್ವದಲ್ಲಿ ಸ್ಪಟಿಕ ಶಾಸ್ತ್ರ 


(ಹಿಂದಿನ ಪುಟದಿಂದ) 
ಮಗಗ ತಾನು ಗೋಮಯ ಹಚ್ಚಿ ಸ್ಮದಳದಲ್ಲಿ ಬಟ್ಟೆಹಾಕಿ 
ಒರೆಸುತ್ತಿತ್ತು, ಆ ಹೊತ್ತಿಗೆ ಒಳಬಂದ ಹಾಲಮ್ಮ ಬೆಕ್ಕಸ 
ಬೆರಗಾಗಿ "ಅಯ್ಯೋ ನೀವ್ಯಾಕ್ರಮ್ಮ ಒರೆಸಿದ್ರೀ' ಅಂತ 
ಪರಿತಪಿಸಲಾರಂಭಿಸಿದಳು. “ಅಯ್ಯೋ ನೀವಾದ್ರೂ 
ಏಳ್‌ಬಾರ್‌ದಿತ್ತಾ ಅಮ್ಮಾವ್ರೆ ನಾನ್‌ ತಿಂದ ಜಾಗದ 
ಎಂಜಲನ್ನು ಈ ಅಮ್ಮಾರು ತೆಗೆದು ಬಿಟ್ರಲ್ಲ'' ಎನ್ನುವ 
ಅಪರಾಧಿ ಭಾವದ ಮಾತುಗಳನ್ನು ಆಡುತ್ತಲೇ ಇದ್ದಳು. 
ಹಾಲಮ್ಮನ "ಗುಡಿಸಲು ಹಂಚಿಕೊಟ್ಟೆ' ಎನ್ನುವ 


ಅಚಲ 10 


ಕೈದ ನನ ಇತಿ: 


ಪ್ರೊ ಜೆ. ಲಕ್ಷಣರಾವ್‌ 


ದಲ್ಲಿ ಸಂಶೋಧನೆ ನಡೆಸಿ ಡಾಕ್ಟರೇಟ್‌ ಡಿಗ್ರಿ ಪಡೆದರು. 
ಆಫ್ರಿಕನ್‌ ಅಧ್ಯಯನಗಳಲ್ಲಿ ಬ ಿಂಸರಾಗಿದ್ದ ಥಾಮಸ್‌ 
ಹಾಡ್ಜ್‌ಕಿನ್‌ ಅವರನ್ನು ಅವರು 1937ರಲ್ಲಿ ಮದುವೆ 
ಯಾದರು, ತರುವಾಯ ಅವರು ಡಾರತಿ ಕ್ರೊಪುಟ್‌ 
ಹಾಡ್ಸ್‌ಕಿನ್‌ ಆದರು. 


ತಮ್ಮ ಡಾಕ್ಟರೇಟ್‌ಗಾಗಿ ಅವರು ಜಠರ ರಸದಲ್ಲಿ 
ರುವ ಪ್ರೊಟೀನ್‌ ಜೀರಕ ಎಂಜೈಮ್‌, 


ಢಿ ನೇ 
ಬ್ಲ 


RU] ಪ್ರ ಶಸ್ತ್ರ ವಿಜೇತೆ, ಬ್ರಿ ಟೀಸ್‌ 

ಸಾಯನ ವಿಜ್ಞಾ ನ ಡಾರತಿ ಕ್ರಫುಟ್‌ 
His: ಕಿನ್‌ ನಿಧನ ಹೊಂದಿ ಇದೇ ಜುಲೈ 
29 ಕ್ಸ ಒಂದು ವರ್ಷನಾಗುತ್ತದೆ. ಅವರ 
ನನನ ಈ ಲೇಖನ. - 


ಅಯ್ದುಕೊಂಡು ಅದರ ಎಕ್ಸ್‌ರೆ ವಿವರ್ತನ ನಮೂನೆ 
ಯನ್ನು ಪಡೆದು ಅಧ್ಯಯನ ನಡೆಸಿದರು. ನೂರಾರು 
ಅಥವಾ ಸಾವಿರಾರು ಪರಮಾಣುಗಳಿಂದಾದ ಬೃಹದಣು 
ಗಳನ್ನು ಎಕ್ಸ್‌ರೇ ಸಹಾಯದಿಂದ ಪರೀಕ್ಷಿಸಿ: ಅಣುಗಳ 
ರಚನೆಯನ್ನು ನಿರ್ಧರಿಸುವ ಇಂದಿನ ಅಧ್ಯಯನಗಳಿಗೆ 
ಅದು ನಾಂದಿಯಾಯಿತು. ಮುಂದೆ ಅವರು ಜೀವನದು 
ದೃಕ್ಕೂ ಆ ಕ್ಷೇತ್ರದಲ್ಲಿ ಶ್ರಮವಹಿಸಿ ಕೆಲಸ ಮಾಡಿ 


ಉದಾರತೆಯೊಂದಿಗಿನ ಮುಗ್ಧತೆ, ಅವಳ ಎಂಜಲು ತೆಗೆ 

ಯುವ ಮಗುವಿನ ಮುಗ್ಧತೆಯೊಂದಿಗಿನ ಉದಾರತೆ 

ಎರಡೂ ನಮ್ಮ ಬದುಕಿನೊಳಗೆ ನುಸುಳುವುದೇ ಇಲ್ಲವಲ್ಲ 

ಎನ್ನುವ ಭಾವ ನನ್ನೊಳಗೆ ತುಂಬಿ ಬೆರಗಾಗುತ್ತಾ 
ಕುಳಿತೆ, 

ಮತ್ತೆಲ್ಲ ಮುಂದಿನ ಪತ್ರದಲ್ಲಿ 

ನಿನ್ನ 


ಷ್ಠ 


ಶತಬಿಸಾ 


ಒಂದಾದ ಮೇಲೊಂದರಂತೆ ಹಲವಾರಂ ಸಂಕೀರ್ಣ 
ಅಣುಗಳ ರಚನೆಯನ್ನು ನಿರ್ಧರಿಸಿದ್ದಾರೆ. ಜೀವ 
ವಿಜ್ಞಾನದಲ್ಲಿ ಅತಿ ಮುಖ್ಯವೆನ್ನಿಸಿರುವ ಅತ್ಯಂತ 
ಸಂಕೀರ್ಣ ಅಣುಗಳ ರಚನೆಗಳನ್ನು ಅವರು ಕಂಡು ಹಿಡಿ 
ದಿದ್ಧಾರೆ. ಕೊಲೆಸ್ಟೆರಾಲ್‌, ಪೆನಿಸಿಲಿನ್‌, ವಿಟಮಿನ್‌ 
ಬಿ-12 ಮುಂತಾದವುಗಳ ರಚನೆಯನ್ನು ಅವರು ಕಂಡು 
ಹಿಡಿದುದು ಅಂದಿನ ರಸಾಯನ ವಿಜ್ಞಾನಿಗಳನ್ನು ದಂಗು 


ಬಡಿಸಿತು. ಕೇವಲ ಮೂವತ್ತೇಳನೆಯ ವಯಸ್ಸಿನಲ್ಲಿ. 


ಅವರು ರಾಯಲ್‌ ಸೊಸೈಟಿಯ ಫೆಲೋ ಆಗಿ 
ಚುನಾಯಿತರಾದರು. 1964ರಲ್ಲಿ ಅವರಿಗೆ ರಸಾಯನ 
ಶಾಸ್ತ್ರದ ನೊಬೆಲ್‌ ಬಹುವರಾನ ಬಂದಿತು. 


ಡಾರತಿ ಹಾಡ್ಕಕಿನ್‌ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ 
ಆಸಕ್ತಿ ವಹಿಸುತ್ತಿದ್ದರು. ಇಪ್ಪತ್ತು ವರ್ಷಗಳಿಗೂ 
ಹೆಚ್ಚು ಕಾಲ ಅವರು ಬ್ರಿಸ್ಟಲ್‌ ವಿಶ್ವವಿದ್ಯಾನಿಲಯದ 
ಚಾನ್ಸಲರ್‌ ಆಗಿದ್ದರು. ಜನಸಾಮಾನ್ಯರಿಗೆ ವಿಜ್ಞಾನದ 
ಪರಿಚಯ ಮಾಡಿಕೊಡುವುದು ಅವರ ದೃಷ್ಟಿಯಲ್ಲಿ 
ಬಹುಮುಖ್ಯವೆನಿಸಿತ್ತು. ಬ್ರಿಟಿಷ್‌ ಅಸೋಸಿಯೇಷನ್ಸ್‌ 
ಫಾರ್‌ ದಿ ಅಡ್ವಾನ್ಸ್‌ಮೆಂಟ್‌ ಆಫ್‌ ಸೈನ್ಸ್‌ನ ಅಧ್ಯಕ್ಷ 
ರಾಗಿದ್ದರು, ಬ್ರಿಟೀಷ್‌ ಪ್ರಜೆಗೆ ದೊರಕುವ ಆತ್ಯುನ್ನತ 
ಪ್ರಶಸ್ತಿ "ಆರ್ಡರ್‌ ಆಫ್‌ ಮೆರಿಟ್‌'ಗೆ 1965ರಲ್ಲಿ ಅವ 
ರನ್ನು ಆಯ್ಕೆ ಮಾಡಿದಾಗ ಅದಕ್ಕೂ ಹಿಂದೆ ಆ ಪ್ರಶಸ್ತಿ 
ಪಡೆದ ಏಕೈಕ ಮಹಿಳೆ ಫ್ಲಾರೆನ್ಸ್‌ ನೈಟಿಂಗೇಲ್‌ 
ಆಗಿದ್ದರು. 


ಡಾರತಿ ಹಾಡ್‌_ಕಿನ್‌ ಮಹಾ ಮಾನವತಾವಾದಿ. 


ಜಗತ್ತಿನ ಎಲ್ಲ ರಾಷ್ಟ್ರ ವಿಮೋಚನಾ ಚಳುವಳಿಗೂ 
ಅವರು ಬೆಂಬಲ ವ್ಯಕ್ತಪಡಿಸಿದ್ದರು. ಪರವಕಾಣು ಅಸ್ತ್ರ 
ಗಳ ನಿಷೇಧ ಮತ್ತು 'ಅಂತರ ರಾಷ್ಟ್ರೀಯ ಸಹಕಾರಗಳಿಗೆ 
ಬೆಂಬಲ ನೀಡುವ ಉದ್ದೇಶದಿಂದ ಬರ್ಟೈಂಡ್‌ ರಸೆಲ್‌ 
ಅವರು ಸಂಘಟಿಸಿದ ಪಗ್ಯಾಷ್‌ ಸಮ್ಮೇಳನಗಳಲ್ಲಿ ಅವರು 
ತಪ್ಪದೇ ಭಾಗವಹಿಸುತ್ತಿದ್ದರು. 1976ರಲ್ಲಿ ಅದರ 
ಅಧ್ಯಕ್ಷೆಯಾಗಿ ಚುನಾಯಿತರಾಗಿ ಹಲವಾರು ವರ್ಷಕಾಲ 
ಆ ಸ್ಥಾನದಲ್ಲಿದ್ದರು. 


ಭಾರತಕ್ಕೂ ಅವರಿಗೂ ನಂಟು. ಹಲವು ಬಾರಿ 
ಅವರು' ನಮ್ಮ ದೇಶಕ್ಕೆ ಬಂದಿದ್ದಾರೆ. 1973ರಲ್ಲಿ 
ಅವರು ಮೌಲಾನಾ ಅಜಾದ್‌ ಸ್ಮಾರಕ ಉಪನ್ಯಾಸವನ್ನು 
ನೀಡಿದರು. ಇಂಡಿಯನ್‌ ಆಕಾಡೆಮಿ ಆಫ್‌ ಸೈನ್ಸ್‌ನ 
ರಾಮನ್‌ ಪ್ರಾಧ್ಯಾಪಕ ಪೀಠವನ್ನು ಅವರು ಅಲಂಕರಿಸಿ 


'ದ್ಹರಂ, ಭಾರತೀಯ ವಿಜ್ಞಾ. ನ ಸಂಸ್ಥೆಯ ನಿರ್ದೇಶಕ 


ರಾಗಿದ್ದ ಡಾ॥ ಎಸ್‌, ರಾಮಶೇಷನ್‌ ಅವರೂ ಸೇರಿ 
ದಂತೆ ಏಳೆಂಟು ಮಂದಿ ಭಾರತೀಯರು ಅವರ ಪ್ರಯೋ 
ಗಾಲಯದಲ್ಲಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡಿದ್ದಾರೆ. 
ಅವರಲ್ಲೊಬ್ಬರಾದ ಭಾರತೀಯ ವಿಜ್ಞಾನ ಸಂಸ್ಥೆಯ 
ಪ್ರಾಧ್ಯಾಪಕ ಪ್ರೊ. ವಿಜಯನ್‌, ಡಾರತಿಯವರ ಮಾನ 
ವೀಯತೆ, ಸರಳ ಸಜ್ಜನಿಕೆಗಳನ್ನು ಕುರಿತು ಬರೆಯುತ್ತ 
"ಆ ಮಟ್ಟದ ವಿಜ್ಞಾನಿಗಳಲ್ಲಿ ಅವರಂತ ಎಲ್ಲರ ಗೌರವಕ್ಕೆ 
ಪಾತ್ರರಾದವರು ಹಲವರಿದ್ದಾರೆ, ಅವರಂತೆ ಎಲ್ಲರ 
ಪ್ರೀತಿಗೆ ಪಾತ್ರರಾದವರು ಪ್ರಾಯಶಃ ಇನ್ನೊಬ್ಬರಿಲ್ಲ 
ಎಂದಿದ್ದಾರೆ. 

ಕೃಪೆ : ವಿದ್ಯಾರ್ಥಿ ಸಂಕಲ್ಪ 


ಸ್ತ್ರೀವಾದಿ ಪ್ರಜ್ಞೆಯು ವರ್ಗಭೇದ, ಸಾಂಸ್ಕೃತಿಕ ಅಂತರ, ಜನಾಂಗ ವ್ಯತ್ಕಾಸ, ರಾಷ್ಟ್ರಗಳ ನಡುವಿನ 
ಅಂತರಗಳನ್ನು ಮೀರಿ ವ್ಯಾಪಿಸಿರುವಂಥ ಅಂತಾರಾಷ್ಟ್ರೀಯ ಸ್ವರೂಪವನ್ನು ಪಡೆದಿದೆ. ಈ ಸಂಬಂಧಗಳ ಬಗ್ಗೆ 
ಮಹಿಳೆಯರಿಗೆ ಇರುವ ಅರಿವು, ರಾಜಕೀಯ ಹೋರಾಟಗಳಿಂದ ಅವರು ಗಳಿಸಿರುವ ಶಕ್ತಿ ಹಾಗೂ ಅವರ ಪರಿ 
ಸರದಲ್ಲಿ ಕ್ರಿಯಾಶೀಲವಾಗಿರುವ ಇತರ ಸಾಮೂಹಿಕ ಹೋರಾಟಗಳು ಮುಂತಾದವು ಸ್ತ್ರೀವಾದಿ ಹೋರಾಟಗ 


ಳನ್ನು ಪ್ರಭಾವಿಸಿರುತ್ತವೆ. 


*ಸ್ತ್ರೀವಾದಿ ಪ್ರವೇಶಿಕೆ' ಇಂದ ಸಂಪಾದಕಿಯರು 


ಅಚಲ 11 


"ನಿಚಯಂ'ದ ಪರಿಚಯ 


ವಿಚಯವನ್ನು ಪರಿಚಯ ಮಾಡಿಕೊಡುವುದು 
ನನಗೆ ಸಂತೋಷದ ಮತ್ತು ಗೌರವದ ವಿಷಯ. 


ಎಚಯ ಎಂಬ ಮಾತಿಗೆ ಶೋಧನೆ ಹುಡುಕಾಟ 
ಕೂಡಿಸುವುದು ಎಂಬ ಅರ್ಥಗಳಿವೆ. ಒಂದೊಂದು ಸಾರಿ 
ಒಂದು ಪದ ತನ್ನ ನಿಘಂಟುವಿನ ಅರ್ಥವನ್ನು ಮಾರಿ 
ಜನಪದದ ಭಾವಕೋಶದಲ್ಲಿ ಬೆಳೆಯುತ್ತದೆ. ಸಂಸ್ಕ ತದ 
ಪ್ರಾಚಾರ್ಯ, ಕನ್ನಡದ ಅಪರೂಪ ವಿಂಬ ನ 
ಬೆಳೆದ ಹಾಗೆ. 


ಹಾಗೆ: ವಿಚಯ ಎಂದು ಕಿವಿಗೆ ಕೇಳಿದ ತಕ್ಷಣ ಅದು 


ಸಂಚಯಕ್ಕೆ ವಿರುದ್ಧವಾದುದೇನೋ- ಚದುರಿಸು 
ವಂಥದೇನೋ ಎಂಬ ಭಾವ ಸುರಿಸುತ್ತದೆ. ಡಾ. 
ಬಿ. ಎನ್‌.  ಸುಮಿತ್ರಾಬಾಯಿಯವರ ' "ವಿಚಯ” 


ಎರಡರ್ಥದಲ್ಲಿ ವಿಚಯವೇ ಆಗಿದೆ. ಅದು ಕನ್ನಡ 
ಸಾಹಿತ್ಯದ ಒಂದು ಸ್ತ್ರೀವಾದಿ ಅಧ್ಯಯನವಾಗಿ 
“ಕನ್ನಡದ ಮಹಿಳಾ ಸಾಹಿತ್ಯ ಮತ್ತು ಸ್ತ್ರೀತ್ವದ ಶೋಧ 
ನೆ''ಯನ್ನು ನಡೆಸಿದೆ. ಈ ವರೆಗೆ ಸಾಹಿತ್ಯ ಮತ್ತು 
ವಿಮರ್ಶೆಯಲ್ಲಿ ಪ್ರಚಲಿತವಾದ ಕೆಲವು ಗ್ರಹಿಕೆಗಳನ್ನು 
ಚದುರಿಸಿಯೂ ಹಾಕಿದೆ. 


ಸ್ತ್ರೀವಾದ ಎಂಬ ಮಾತು ಈಚೆಗೆ ಬಹು ಚರ್ಚಿತ 
ವಾಗಿದೆ. ಕರ್ನಾಟಕ ಅಥವಾ ಭಾರತದಲ್ಲಷ್ಟೇ ಅಲ್ಲದೆ 
ಜಾಗತಿಕವಾಗಿಯೂ ಸಿ ್ಲೀವಾದ ಒಂದು ಆಸಕ್ತಿಪೂರ್ಣ 
ವಿಷಯವಾಗಿದೆ. ಪ್ರಫಂಚದ ಚಿತ್ರ ಬದಲಾಗುತ್ತಿದೆ. 
ಸ್ತ್ರೀವಾದ ಕಪ್ಪುಸಾಹಿತ್ಯ, ತೃತೀಯ ವಿಶ್ವದ ಚಿಂತನೆ 
ಗಳು ಜಾಗತಿಕ ಆಸಕ್ತಿಯ ವಿಷಯಗಳಾಗಿವೆ ಎನ್ನುವು 


ಅಚಲ 12 


ಎಸ. ಉಷಾ 


ದನ್ನು ಈಗಾಗಲೇ ಗುರುತಿಸಲಾ ಗಿದೆ. ಸ್ತ್ರೀವಾದ ಎಂದ 
ರೇನು ಎಂಬ ತಾತ್ವಿಕ ಜಿಜ್ಞಾಸೆಗೆ ನಾನಲ್ಲಿ ಹೋಗುವು 
ದಿಲ್ಲ. ಸ್ತ್ರೀವಾದ ಮಾಡುವ ಕೆಲಸವೇನು ಎಂಬುದನ್ನು 
ಡಾ. ಸುಮಿತ್ರಾಬಾಯಿ ಅವರು ಭಾವಾನುವಾದ ಮಾಡಿ 
ರುವ ಸಿಮೋನ್‌ದ ಬೋವಾಳ ಸೆಕೆಂಡ್‌ಸೆಕ್ಸ್‌ ಪುಸ್ತಕ 


ದಿನಾಂಕ 16-7-95ನೇ ಭಾನುವಾರ ಬೆಳಿಗ್ಗೆ 
10 -30ಕ್ಕೆ ಬೆಂಗಳೂರಿನ ಮಿಥಿಕ್‌ ಸೊಸೈಟ 
ಯ ಸಭಾಂಗಣದಲ್ಲಿ ಇಳಾ ಪ್ರಕಾಶನಮತ್ತು 

ಜಾಗೃ ತಿ: ಮಹಿಳಾ ಅಧ್ಯ ಚನ ಕೇಂದ್ರ ಪ 
ಸಂಯುಕ್ತಾ ಶ್ರಯದ $ ಡಾ. ಸನತ್‌ 

FERS ನಿಕ "ವಿಚೆಯ? ಗ್ರಂಥ ಬಡುಗಡೆ 
ಯಾಯಿತು. ಈ ಸಮಾರಂಭದ ಅಧ ೈಕ್ಸತೆ 
ಯನ್ನು ಡಾ. ಜೋತ್ಸಾ ಸ ಕಾಮತ್‌ರನರು 
ನಹಿಸಿದ್ದ ರು. ಡಾ. ನಿನೇಕ್‌ ಕ್ರೈ ರವರು ಗ್ರಂಥ 
ವನು “ಬಡುಗಡೆ ಮಾಡಿದರೆ. ಶ್ರೀಮತಿ 
ಸ, ಉಷಾರವರು ಗ್ರಂಥವನ್ನು ಕುರಿತು 
ಮಾತನಾಡಿದರು. 

«ನಿಚಯ'ದ ಬಗ್ಗೆ ಸ. ಉಷಾರವರ ಅನಿಸಿಕೆ 
ಗಳು ಲೇಖನ ಕೂಪದಲ್ಲಿ ಈಗ ನಿಮ್ಮ 
ಮುಂದೆ, 


ದಲ್ಲಿರುವ “ದ ಇಂಡಿಪೆಂಡೆಟ್‌ ವಿಮೆನ್‌?” ಎಂಬ ಲೇಖಿ 
ನದ ಕೊನೆಯ ಸಾಲು ಸ್ತ್ರೀವಾದ ಮಾಡುವ ಕೆಲಸವೇನು 
ಎಂಬುದನ್ನು ಸಹನಾ, ಹೇಳಿದೆ. 


“ಇಂದಿನವರೆಗೆ ಮಹಿಳೆಯ ವಿಕಾಸದ ಸಾಧ್ಯತೆಗಳು 
ಹತ್ತಿಕ್ಕಲ್ಪಟ್ಟೆವೆ. ಆದ್ದರಿಂದ ಮಾನವ ಜನಾಂಗಕ್ಕೆ ಆ 
ಸಾಧ್ಯತೆಗಳು ಇಲ್ಲವಾಗಿವೆ, ಆಕೆ ತನ್ನದೇ ಆಸಕ್ತಿಯನ್ನು 
ರೂಢಿಸಿಕೊಂಡು ಆ ಮೂಲಕ ಎಲ್ಲರ ಹಿತಾಸಕ್ತಿಯನ್ನು 


ಕಂಡುಕೊಳ್ಳಬೇಕಾದ ಕಾಲ ಸವಿಪಿಸಿದೆ'' 

' ಈ ಮಾತನ್ನು ಹೇಳಿದ ತಕ್ಷಣ “ಎಲ್ಲರ ಹಿತಾಸಕ್ತಿ 
ಯನ್ನು ಕಂಡುಕೊಳ್ಳಲು ಸ್ತ್ರೀವಾದವೆಂಬ ಹೆಸರು 
ತಾತ್ವಿಕತೆ, ಪ್ರತ್ಯೇಕತೆ ಏಕೆ ಬೇಕು'' ಎಂದು ಪ್ರಶ್ನಿಸು 
ವವರೂ ಇಲ್ಲದಿಲ್ಲ, ಮಹಿಳಾ ಸಾಹಿತ್ಯ, ಮಹಿಳಾ 
ವಿಮರ್ಶೆ ಅನಗತ್ಯವೆಂದು ಹೇಳುವವರಿಗೆ ವಿಚಯ 


ಕೊಡುವ ಉತ್ತ Ua 
“ಮಹಿಳಾ ಸಾಹಿತ್ಯ ಮಹಿಳಾ ವಿಮರ್ಶೆ ಎಂಬ 


ಪ್ರತ್ಯೇಕತೆಯನ್ನು ಅನಗತ್ಯವೆಂದು ಹೇಳುತ್ತ ಇಂಥ 
ವಾಗ್ರೂಪದ ನಿರಾಕರಣೆಯ ಮೂಲಕವೇ ವಸ್ತು ಸ್ಥಿತಿ 
ಯನ್ನು ಬದಲಾಯಿಸಿ ಬಿಡಬಹುದು ಎಂಬ ದಾರ್ಯ 
ನನಗಿಲ್ಲ. ಬದಲಾಗಿ ತನ್ನ ಬಗ್ಗೆ ಪರಿಸರದ ಬಗ್ಗೆ 
ತನ್ನಂಥ ಇತರರ ಬಗ್ಗೆ ತೀವ್ರ ಅರಿವನ್ನು ಪಡೆದು 
ಕೊಳ್ಳಲು, ತನ್ನ ಸಹಜ ಸ್ಥಾನವನ್ನು ಸಾಮಾಜಿಕ ರಾಜ 
ಕೀಯ ಅರ್ಥಿಕ ನೆಲೆಗಳಲ್ಲಿ ಕಂಡು ಕೊಳ್ಳುವ ಮೂಲಕ 
ಮಾತ್ರ "ಪ್ರಧಾನ" "ಅಪ್ರಧಾನ? ಎಂಬ ವೈಪರೀತ್ಯ 
ಗಳಿಂದ ಮುಕ್ತವಾದಂಥ ಸಾಹಿತ್ಯವನ್ನು ಸೃಷ್ಟಿಸಲು 
ಸಾಧ್ಯ ಎಂದು ನಂಬುವವಳು ನಾನು. ಆದ್ದರಿಂದ ಭಾಷೆ 
ಯೂ ಒಂದು ಅಧಿಕಾರದ ಸಾಧನವಾಗಿದ್ದು. ಭಾಷೆಯಲ್ಲಿ 
ತನ್ನ ನ ಅಭಿವ್ಯಕ್ತಿಸಿಕೊಳ್ಳುವುದೆಂದರೆ ತನ್ನದೇ ಆದ 
ಭಾಷೆಯೊಂದನ್ನು ಸೃಷ್ಟಿ ಸಿಕೊಳ್ಳ: ಬೇಕಾದ ಅನಿವಾರ್ಯ ತ್ರೆ 


ಯನ್ನು ಸ್ವೀಕರಿಸಿದಂತೆ. ಈ 'ಯೆಗಾಗಿ ಪ್ರಚಲಿತ. 


ಭಾಷೆಯಲ್ಲಿನ ಪ್ರತೀಕಗಳು ಶೆಬ್ದರೂಪಾವಳಿಗಳು. 
ಪುರಾಣಿಕ ಪ್ರತಿಮೆಗಳ ಭಂಜನೆ ಅನಿವಾರ್ಯ, ಈ 
ಭಂಜನೆಯ ಕಾರ್ಯಕೂಡಾ ಸ್ವಂತದ ಅರಿವಿನ ಕಡೆಗೆ 
ಸಾಗುವ ಯತ್ನ ವಾಗಿರುತ್ತದೆ ಎಂದು ನಾನು ಭಾವಿಸಿ 
ದ್ವೇನೆ.' ಪು. 114. | 
ಇದೇನೂ ಹೊಸ ವಿಚಾರವಲ್ಲ ಕಾಲದಿಂದ 
ಕಾಲಕ್ಕೆ ಸಾಹಿತ್ಯದಲ್ಲಿ ಬೇರೆ ಬೇರೆ ಚಳುವಳಿಗಳು ಈ 
ಭಂಜನೆಯ ಕೆಲಸವನ್ನು ಮಾಡಿವೆ. ಆ ಇತಿಹಾಸ 
ಸಾಹಿತ್ಯದ ರೂಪದಲ್ಲೇ ನಮ್ಮೆದುರಿಗಿದೆ, ನವೋದಯ 
ದವರು ಪ್ರಾಚೀನ ಸಾತಹ್ಕಿದ ಪ್ರತಿಪಾದಕರಿಗೆ, ಪ್ರಾಸ 
ಬಿಟ್ಟವರುಪ್ರಾಸ ಬಿಡದವರಿಗೆ ನವ್ಯರು ನವೋದಯದವ 
ರಿಗೆ ಬಂಡಾಯ-ದಲಿತ ಸಾಹಿತ್ಯದವರು ಕಟ್ಟಾನವ್ಕರಿಗೆ 
ಈ ಮಾತನ್ನು ಬೇರೆಯ ಭಾಷೆಯಲ್ಲಿ ಹೇಳಿದರು ಮಹಿಳಾ 
ಸಾಹಿತ್ಯದ ಮಾತು ಬಂದಾಗ *ಪ್ರಧಾನ' ಆಪ್ರಧಾನ' 


"ಅಧೀನ? ಎಂಬ ವಠಾಶುಗಳು ಬರುತ್ತವೆ. ಇರಲಿ ಬಿಡಿ; 

“ನೊಂದವರ. ನೋವ ನೋಯದವರೆತ್ತ 
ಬಲ್ಲರು'' ಎಂದು ಮಹಾದೇವಿಯಕ್ಕ ಆ ಕಾಲದಲ್ಲಿ 
ಹೇಳಿದ ಮಾತು ಇಂದಿಗೂ ಸತ ಭವೇ. 

ವಿಚಯ ಈ ಭಂಜನೆಯ ಕೆಲಸ ವನ್ನು ಮತ್ತು 
ಶೋಧನೆಯ ಕೆಲಸವನ್ನು ಹೇಗೆವಣಡಿದೆ ಎಂಬುದನ್ನು 
ನಾನು ಗ್ರಹಿಸಿರುವ ರೀತಿಯಲ್ಲಿ ನಿಮ್ಮದುರಿಗಿಡುತ್ತೇನೆ. 

ವಿಚಯವಲ್ಲಿ ಮೂರು ಭಾಗಗಳಿವೆ. ಮೊದಲ 
ಭಾಗದಲ್ಲಿ “ಮಹಿಳೆ ಮತ್ತು ಸೃಜನಶೀಲ ಸಾಹಿತ್ಯ? 
ಕನ್ನಡದ ಮಹಿಳಾ ಸಾಹಿತ್ಯ ಮತ್ತು ಸ್ತ್ರೀತ್ಯದ 
ಶೋಧನೆ ತರಹದ ತಾತಿ ಕ ಲೇಖನಗಳೊಡನೆ “ಕನ್ನಡ 
ಸಾಹಿತ್ಯ ಒಂದು ಸ್ತ್ರೀಪರ ದೃಷ್ಟಿ'' ಯಂಥ ತೌಲನಿಕ 
ದೃಷ್ಟಿಯ ಲೇಖನಗಳೂ ಇವೆ. ಈ ಭಾಗ ಮುಂದೆ 
ಹೇಳಬೇಕಾಗಿರುವ ಪ್ರಾಯೋಗಿಕ ವಿಮರ್ಶೆ ಮತ್ತು 
ವಕಾಡಲಿರುವ ಸಿದ್ಧಾಂತಗಳಿಗೆ ತಾತ್ವಿಕ ಪೀಠಿಕೆಯೂ 
ಆಗಿದೆ. 

“ಕನ್ನಡ ಸಾಹಿತ್ಯ ಒಂದು ಸ್ತ್ರೀಪಠ ದೃಷ್ಟಿ? 
ಎಂಬ ಲೇಖನ ಈ ಭಾಗದಲ್ಲಿ ವಿಶೇಷ ಉಲ್ಲೇಖವನ್ನು 
ಬಯಸುತ್ತದೆ. ಇದರಲ್ಲಿ ಧಾರ್ಮಿಕ ನೆಲೆಯಿಂದ ಬಂದ 
ಮೌಲ್ಯಗಳು ಸ್ತ್ರೀಯನ್ನು ಬದುಕಿನ ಎಲ್ಲ ಹಂತಗಳಲ್ಲೂ 
ಪುರುಷನ ಅಧೀನವಾಗಿರಿಸಿ ಆಕೆಯ ಸ [ತಂತ್ರ ಅಸ್ತಿತ್ವ 
ವನ್ನು ಸೃತಂತ್ರ ಜೀವನೋ ಪಾಯವನ್ನು ನಿರಾಕರಿಸಿ 
ದವು. ಇದನ್ನೇ ಕಾವ್ಯವೂ ತಲೆಮಾರಿನಿಂದ ತಲೆಮಾರಿಗೆ 
ದಾಟಿಸಿತು ಎಂದು ಹೇಳುತ್ತಾ ಪಂಪ, ಕಾಳಿದಾಸರು 
ನವವಧುವಿಗೆ ಬುದ್ಧಿ ಹೇಳುವ ಪ್ರಸಂಗಗಳನ್ನು ಉದಾ 
ಹರಿಸಿ, 

“ಕಾಳಿದಾಸನ ಧರ್ಮವೂ ಅದೆ ಎಂತ ದರ್ಶನವೂ 
ಪಂಪನ ಜೈನಧರ್ಮದ ಸರ್ವಜೀವ ಸವಕಾನತೆಯ 
ತತ್ಯವೂ ತಾತ್ವಿಕ ನೆಲೆಗಳಲ್ಲಿ "ದೊಡ್ಡ ಕಾವ್ಯಗಳಿಗೆ 
ಪ್ರೇರಣೆಯನ್ನು ನೀಡಿರಲೊಬ್ಬವೇಕೆ ? ವಾಸ್ತವ 
ಬದುಕಿನ ನೆಲೆಯಲ್ಲಿ ಅವರು ಪುರುಷರಿಗೆ ಅನುಕೂಲಕರ 
ವಾಗಿದ್ದ ಮೌಲ್ಯಗಳನ್ನು ಯಾವುದೇ ತಾತ್ವಿಕ ಭಿನ್ನತೆ 
ಯಿಲ್ಲದೆ ಮುಂದು ವರೆಸಬಲ್ಲರು'' ಎನ್ನುತ್ತಾರೆ. ಇದೇ 
ರೀತಿ ವಿಮುಕ್ತ ಸ್ತ್ರೀ ಚೇತನದ ಪ್ರತೀಕವೆಂದು ಗುರುತಿ 
ಸಲ್ಪಡುವ ಮಹಾದೇವಿಯಕ್ಕ ಶರೀರವನ್ನು ನರಕಹೇತಂ 
ವೆನ್ನುವ ಸಾಂಪ್ರದಾಯಿಕ ಕಲ್ಪನೆಯನ್ನು 


ಅಚಲ 13 


ಸ್ವೀಕರಿಸಿರುವುದರ ಬಗ್ಗೆ, ಕಾವ್ಯನಾಟಕಗಳಿಲ್ಲಿ ವರ್ಣನೆ 
ಗಳು ನಾಯಿಕೆಯರ ಕಲ್ಪನೆಗಳು ಇವುಗಳ ಬಗ್ಗೆ 
ಸುಮಿತ್ರಾ ಅವರು ಶೋಧವನ್ನು ಮುಂದುವರಿಸಿದ್ದಾರೆ. 
ನವೋದಯ ಕಾಲದಿಂದ ಹಿಡಿಮ ನವ್ಯೋತ್ತರ ಕಾಲದ 
ವರೆಗಿನ ಕೆಲವು ಪ್ರಮುಖ ಕಾದಂಬರಿಗಳನ್ನು ಈ ಲೇಖ 
ನದಲ್ಲಿ ಶೋಧಕ್ಕೆ ಗುರಿಪಡಿಸಿದ್ದಾರೆ. 


ನಿರ್ದಿಷ್ಟ ಕೃತಿಗಳನ್ನು ಆಯ್ದುಕೊಂಡು ಈ 
ವರೆಗಿನ ವಿಮರ್ಶೆಗಿಂತ ಭಿನ್ನವಾದ ಶೋಧವನ್ನು ಮಾಡಿ 
ರುವ ಈ ಲೇಖನಗಳು ನನಗೆ ತುಂಬ ಮಹತ್ವದವಾಗಿ 
ಕಾಣುತ್ತವೆ. ಇವುಗಳಲ್ಲಿ ಕಹಿ ಇಲ್ಲ, ಆಕ್ರೋಶವಿಲ್ಲ, 
ಮಹಿಳೆ ಬರೆದುದೆಲ್ಲವೂ ಶೇಷ್ಠ ಎಂಬ ಭ್ರಮೆಯೂ 
ಇಲ್ಲ, ಪರಂಪರೆಯನ್ನು ಸರಿಯಾಗಿ ಗ್ರಹಿಸುವ, 
ಸಾಹಿತ್ಯಕ್ಕೆ ನ್ಯಾಯ ಒದಗಿಸುವ ಕಳ ಕಳಿ ಇದೆ. 


«ಸ್ವಾತಂತ್ರ್ಯ ಪೂರ್ವದ ಅವರು ಕನ್ನಡ ಲೇಖಕಿ 
ಯರು” ಎಂಬ ಲೇಖನದಲ್ಲಿ ಕಲ್ಯಾಣಮ್ಮ ಮತ್ತು ತಿರು 
ಮಲಾಂಬಾ ಅವರಿಗೆ ಬಹುಕಾಲದ ನಂತರ ಸಾಹಿತ್ಯ 
ಸಲ್ಲಿಸಬೇಕಾದ ಗೌರವವನ್ನು ಸಲ್ಲಿಸಿರುವ ಸುಮಿತ್ರಾ 
ಅವರು ಸ ತಃ ಮಹಿಳಾ ಬರಹಗಾರರೂ ವಿಮರ್ಸೆಯ 
ಗೃಹೀತಗಳನ್ನು ಒಪ್ಪ ಬರೆಯುವುದರ ವಿರುದ್ಧ ಗಂಭೀರ 
ವಾಗಿ ದನಿ ಎತ್ತಿದ್ದಾರೆ. 


“ಇಂಥ ಪರಂಪರೆಯೊಂದು ತಮಗಿತ್ತು ತಾವು 
ಪರಂಪರೆಯ ಹಿರಿಯರಿಂದ ಕಲಿತು ವಿಸ್ತರಿಸಬೇಕಾದ್ದು 
ಇದೆ ಎಂಬ ಆರಿವು ಮುಂದಿನ ಲೇಖಕಿಯರಲ್ಲಿ ಇಲ್ಲದೇ 
ಹೋದದ್ದು ವಾಸ್ತವದಲ್ಲಿ ಮಹಿಳೆಯರ ಕಥಾ ಸಾಹಿತ್ಯ 
ದುರ್ಬಲವೂ ಪೇಲವವೂ. ಆದ ಸರಕು ಎಂಬ ಬಾಸ 
ಬೇರೂರಲು ಕಾರಣವಾಗಿರಬೇಕು. ಆದ್ದರಿಂದಲೇ 
ಸತ್ವದ ಅರಿವು ಲೇಖಕಿಯರಲ್ಲಿ ನವ್ಯದ ಅವಧಿಯಿಂದ 
ಮಾತ್ರ ಶಲೆದೋರಿತು ಎಂಬ ಆರೆಸತ್ಯದ ಅಭಿಪ್ರಾಯ 
ಗಳನ್ನು ಕಣ್ಣುಮುಚ್ಚಿ ಎದುರಿಸುತ್ತಾ ಹೋಗುವ 
ಪ್ರವೃತ್ತಿ ಇನ್ನೂ ನವ್ಯ ಮತ್ತು ನವ್ಯ ಪ್ರಭಾವಿತ 
ವಲಯಗಳಲ್ಲಿ ಉಳಿದಿದೆ”, 


ನವೋದಯ ಲೇಖಕಿಯರನ್ನು ಸಾರಾಸಗಟಾಗಿ 
“ಪರಂಪರಾಗತ ಭಾರತೀಯ ಸಂಸ ಸೃತಿಯ ನೆರಳಿನಲ್ಲಿ' 
ಬರೆದವರೆಂದು ಅವರ ಗೊಣಗಾಟಗಳು "ಪಿಸುದನಿಯ 


ಅಚಲ 14 


ಮಟ್ಟಕ್ಕಿಂತ' ಮೇಲೆ ಏರಲೇ ಇಲ್ಲವೆಂದು ಹೇಳುವ 
ವಿಮರ್ಶೆಯ ಗೃಹೀತಗಳನ್ನು ಸುಮಿತ್ರಾ ಚದುರಿಸು 
ತ್ತಾರೆ. ನಪೋದಯ ಲೇಖಕಿಯರಲ್ಲಿ ತಿರುಮಲಾಂಬಾ 
ಸಾವಿತ್ರಮ್ಮನವರಲ್ಲದೆ.. ಶ್ಯಾಮಲಾದೇವಿ, ಕೊಡಗಿನ 
ಗೌರಮ್ಮ, ಬೆಳಗೆರೆ. ಜಾನಕಮ್ಮ ಮುಂತಾದ ಅನೇಕ 
ಲೇಖಕಿಯರಿದ್ದಾರೆ. ಅವರೆಲ್ಲರೂ ತಮ್ಮ ಕಾಲದ 
ಸಾಮಾಜಿಕ ಸಮಸ್ಯೆಗಳಿಗೆ ಸ್ತ್ರೀಯರ ದ ಎಷ್ಟಿಯಿಂದ 
ತೀವ್ರವಾಗಿ ಸ್ಪಂದಿಸಿದವರು. ಪ್ರಕಾಶನ ಸ್ತ್ರೀ ಶಿಕ್ಷಣ 
ಗಳಲ್ಲಿ ದುಡಿದವರು. "ಇಂಥ ಕ್ರಿಯಾಶೀಲ ಸ್ಥಂದನೆ 
ಸಮಾಜ ಬದುಕು ಬರಹಗಳನ್ನು ಇಂದಿನ ಲೇಖಕಿಯರಿಗೆ 
ಇನ್ನೂ ದಕ್ಕಬೇಕಾದ್ದಿದೆ ಎಂಬುದು ಐತಿಹಾಸಿಕ ವಾಸ್ತ 
ವಾಂಶ' ಎಂದು ಒಂದು ನಿರ್ಲಕ್ಷಿತ ಸತ್ಯವನ್ನು ದಾಖಲಿ 
ಸಿದ್ಧಾರೆ. 


ಮೂರನೆಯ ಭಾಗದಲ್ಲಿ "ಮಾಸ್ತಿಯವರ ಸ್ತ್ರೀ 
ಪಾತ್ರಗಳು'. "ಕಾರಂತರ ಕಾದಂಬರಿಗಳಲ್ಲಿ ಸ್ವಿ"ಪಾತ್ರ 
ಗಳು', "ಕುವೆಂಪು ಅವರ ಕಾದಂಬರಿಗಳಲ್ಲಿ ಸ್ತ್ರೀತ್ವದ 
ಪ್ರತೀಕಗಳು' ಎಂಬ ಮೂರು ಲೇಖನಗಳಿವೆ. ಇವು 
ಈವರೆಗಿನ ಸಾಹಿತ್ಯ ಮತ್ತು ವಿಮರ್ಶೆಗಳಲ್ಲಿದ್ದ ದಮನ 


m 


ಕಾರಿ ಮೌಲ್ಯಗಳ ಸಮರ್ಥನೆಯನ್ನು ಗುರ್ತಿಸುತ್ತವೆ. 


ಈ ಭಾಗ ನನಗೆ ಹೆಚ್ಚಿ ನ ಮಹತ್ವದ್ದಾಗಿ ಸ್ತ್ರೀ 
ವಾದಿ ವಿಮರ್ಶೆ ಈಗ ಆಗತ್ಯ ವಾಗಿ ಮಾಡೇ ಕಾದ 
ಕೆಲಸವಾಗಿ ಕಾಣುತ್ತದೆ, 

ಮಾಸ್ತಿಯವರ ಬರವಣಿಗೆ ನವ್ಯೋತ್ತರ ಕಾಲದಲ್ಲಿ 
ಸಹ ವಿಮರ್ಶಕರ ಮೆಚ್ಚಿಗೆಯನ್ನು ಪಡೆದಿದೆ. ವೆಂಕಟಿ 
ಗನ ಹೆಂಡತಿಗೇ ನಂದು" ನೈತಿಕತೆ, ಕೃಷ್ಣ ಮೂರ್ತಿಯ 
ಹೆಂಡತಿಗೇ ಒಂದು ನೈ ಕತೆಯು ಮಾನ್‌ 131 ಯಾಕೆ 
ಇವೆ ಎಂಬ ಪ್ರಶ್ನೆ ಎಲ್ಲೋ ಒಮ್ಮೊಮ್ಮೆ ಕೇಳಿಸಿದರೂ 
ಸುಮಿತ್ರಾ ಅವರಷ್ಟು ಸ್ಪಷ್ಟವಾಗಿ ಇದನ್ನು ಈ ಹಿಂದೆ 


ಯಾರೂ ಗುರುತಿಸಿರಲಿಲ್ಲವೆಂದು ನನ್ನ ತಿಳುವಳಿಕೆ. 
ಸತೀತ್ರ್ಯ ವನ್ನು ಕಳೆದುಕೊಂಡಾಗ ಸಿ ್ರೀಯರಂ ಹುಚ್ಚಿ ಯ 
I ಸಾಯಬಹುದು. ಆದರೆ ವಿಚ್ಛೆ ₹ದನ 


ಮತ್ತು; ಬೇರೆ ಬದುಕುವ ವಿಧಾನಗಳಿಗೆ ಇಲ್ಲಿ ಅವಕಾಶ 
ಎಲ್ಲ ಎಂಬುದನ್ನು ಸುಮಿತ್ರಾ ಸರಿಯಾಗಿಯೇ ಗುರ್ತಿಸು 
ತ್ತಾರೆ. 


ಗಿದೆ ಎಂಬಂತೆ ಮಾಸ್ತಿ ಚಿತ್ರಿಸಿರುವ ಸ್ತ್ರೀಲೋಕ ಕೇವಲ 
ತೋರಿಕೆಯದು'. 


*ವೈದಿಕವೆನ್ನಬಹುದಾದ ಸಾಂಸ್ಕೃತಿಕ ಮೌಲ್ಯ 
ಗಳನ್ನು, ಜಾತಿ ಜನಾಂಗ, ವರ್ಗ, ದೇಶ, ಕಾಲಗಳೆಲ್ಲ 
ದರ ಮಿತಿಗಳಾಚೆಗೆ ಸಾರ್ವತ್ರಿಕಗೊಳಿಸಿ ಪುನಃ ಸ ೈಷ್ಟಿಸ 
ಬೇಕಾದ್ದು ಅವರಿಗೆ ಅನಿವಾರ್ಯವಾಗುತ್ತದೆ?. 


ಮಹಿಳಾ ಸಾಹಿತ್ಯ ತನ್ನ ಮಿತಿಗಳನ್ನು ಮೂರ 
ಲಾರದು ಎಂದು ಹೇಳುತ್ತಲೇ ಬಂದಿರುವ ವಿಮರ್ಶಕರಿಗೆ 
ಪುರುಷ ಸಾಹಿತ್ಯವೂ ತನ್ನ ಸ ಮಿತಿಗಳನ್ನು ಮೂರಲಾರದು 
ಎಂದು ಹೇಳುತ್ತಾ "ವರಾಯಣ್ಣನ ಕನ್ನಡಿ'ಯನ್ನು 
ನೋಡುವವರಿಗೆ ಬೆನ್ನಿಗೂ ಒಂದು ಕನ್ನಡಿ ಹಿಡಿಯುವ 
ವಿಚಯ ಈಗ ಮಾಡಬೇಕಾದ ಕೆಲಸವನ್ನೇ ಮಾಡು 
ತ್ತಿದೆ. 


ಪಶ್ಚಿಯೂ ಆಗದ ತಾಯಿಯೂ ಆಗದ ಸ್ತ್ರೀಯ 
ಸಾಧನೆಗಳನ್ನು ಇತ್ಯಾತ್ಮಕವಾಗಿ ನೋಡಲೊಲ್ಲದ 


ಕಾರಂತರ ಸಾಹಿತ್ಯ ಸಹಾ ಸುಮಿತ್ರಾ ಅವರ ವಿಮರ್ಶೆ 


ಯ ನಿಕಷಕ್ಕೆ ಒಳಗಾಗುತ್ತದೆ. 


“ಪರಂಪರಾಗತ ಬದುಕಿನಲ್ಲಿ ಹುದುಗಿದೆ ಒಳಿತಿನ 
ಅಂಶಗಳನ್ನು ಮೆಚ್ಚಿ ಆದರದಿಂದ ಬರೆಯುವ ಮೂಲಕ 
ಐತಿಹಾಸಿಕವಾದ ಹೆಂಗಸರ ದುಡಿಮೆಗೆ, ತ್ಯಾಗಕ್ಕೆ ಮತ್ತು 
ಸೇವೆಗೆ ಮತ್ತು ಮಮತೆಗೆ ಹಿಂದಿನಿಂದ ಸಲ್ಲದೆ 
ಉಳಿದಿದ್ದ ಘನತೆಯನ್ನು ತಂದುಕೊಟ್ಟು ಸ ಗೌರವಿಸಿದ್ದಾರೆ 
ಎನ್ನುವುದು ಮಹತ್ವದ ಸಂಗತಿ. ಆದರೆ ಅದೇ ಹೊತ್ತಿ 
ನಲ್ಲಿ ಪ್ರಾಗೈತಿಹಾಸಿಕ ಕಾಲದ ಮಾತೃರೂಪಿ ಪಳೆಯುಳಿಕೆ 
ಗಳಂತೆ ತೋರುವಷ್ಟರ ಮಟ್ಟಿಗೆ ಇವರ ಸತ್ತ 
ಮನುಷ್ಯರ ನೆಲೆಗೆಟುಕದಂತೆ, ಅತಿಮಾನುಷ ನೆಲೆಗೆ 
ಸಲ್ಲುವಂತೆಯೂ ಇದ್ದು ಈ ಪಾತ್ರಗಳು ಅಚ್ಚರಿ 
ದಿಗ್ಭ್ರಮೆ ಹುಟ್ಟಿಸಿ ಬಿಡುತ್ತವೆ. ಸುತ್ತಲಿನ ಯಾವ 
ಕರಾಳ ಸಾಂಸ್ಕೃತಿಕ ಪರಿಸರವು ಇವರಿಂದ ತ್ಯಾಗವನ್ನು 
ಬೇಡಿ ಅಥವಾ ಅವರ ಮೇಲೆ ಅದನ್ನು ಹೇರಿ ತಾನು 
ವಿಜೃಂಭಿಸುತ್ತಿದೆಯೋ ಅದನ್ನು ತಿದ್ದುವ ಚಿಕಿತ್ಸಕ 


ಗುಣವೇ ಕಾರಂತರ ಜೀವನದರ್ಶನದ ವಿಶಿಷ ತೆ, ಹಾಗಿರಂ 
ವಾಗ ಈ ವಾಸ್ತವವನ್ನೇ ವೈಭವೀಕರಿಸುವುದು ಒಳ 
ವಿರೋಧದಿಂದ ಕೂಡಿಲ್ಲವೆ ?'' (ಪು. 190) 


“ಕುವೆಂಪು ಕಾದಂಬರಿಗಳಲ್ಲಿ ಸ್ತ್ರೀತ್ವದ ಪ್ರತೀಕ 
ಗಳು”? ಎಂಬ ಲೇಖನದಲ್ಲಿ ಸುಮಿತ್ರಾ ಲಿಂಗಾಧಾರಿತ 
ಶೋಷಣೆಯನ್ನು ಅತ್ಯಂತ ಸೂಕ್ಷ್ಮಾತಿಸೂಕ್ಷ ೬ ವಿವರಗ 
ಳಲ್ಲಿ ವ್ಯಂಗ್ಯದ ಒಳದನಿಯನ್ನಿಟ್ಟು ಬೃಹತ್ತಾಗಿ ಪ್ರತಿ 
ಪಾದಿಸುವ ವಿಷಯದಲ್ಲಿ ಕುವೆಂಪು ಆವರ ಕಾದಂಬರಿಗಳು 
ಅನನ್ಯವಾಗಿವೆ ಎಂಬುದನ್ನು ಗುರ್ತಿಸುತ್ತಾ. 


“ಚಿನ್ನಮ್ಮ, ಸೀತೆಯರು ಆಧೀನತೆಯ ನೆಲೆಯಿಂದ 
ಸವಕಾನತೆಯ ವಕಾನವ ಜನಾಂಗವನ್ನು ಕೊಂಡೊಯ್ಯ 
ಬಲ್ಲ ವಿಕಾಸತತ್ವದ ಸಶಕ್ತ ಮೊಳಕೆಗಳನ್ನು ಹೊತ್ತಿರು 
ವವರು. ಕಾದಂಬರಿಗಳು ಸೂಚಿಸುವ ಹೊಸಬದುಕಿನ 
ಮೌಲ್ಯಗಳ ಸಾಧ್ಯತೆಗೆ ಪ್ರತೀಕವಾದವರು'' ಎಂಬು 
ದನ್ನು ಗುರ್ತಿಸುತ್ತಾರೆ. 


ಮಾಸ್ತಿ, ಕುವೆಂಪು, ಕಾರಂತರು, ಈ ಮೂವರು 
ಲೇಖಕರು ಕನ್ನಡ ಸಾಹಿತ್ಯ, ಮತ್ತು ವಿಮರ್ಶೆಯ 
ವಲಯದಲ್ಲಿ ಇತ್ತೀಚಿನವರೆಗೂ ವಿಮರ್ಶೆಗಿಂತ ಪೂಜ್ಯ 
ತೆಗೆ ಪಕ್ಕಾಗಿದ್ದವರು, ಈ ಮೂರು ಮಹತ ದ ಲೇಖಕ 
ರನ್ನು ಸುಮಿತ್ರಾ ಅವರು ವಿಮರ್ಶೆಯ ಶೋಧಕ್ಕೆ 
ಒಳಗು ಪಡಿಸಿರುವ ರೀತಿ ಅನನ್ಯವಾದುದು. 


ಈ ಬರಹ ವಿಚಯದ ವಿಮರ್ಶೆಯಲ್ಲ, ವಿಚಯದ 
ಮೊದಲ ಓದು, ಪರಿಚಯ. 


ವಿಚಯವೆಂಬುದು ಒಂದು ಪುಸ್ತಕದ ಹೆಸರು 
ಮಾತ್ರವಷ್ಟೇ ಅಲ್ಲ, ಈಗ ಆಗಬೇಕಾದ ಸಾಂಸ್ಕೃತಿಕ 
ಪ್ರಕ್ರಿಯೆಯೂ ಹೌದು. ಆ ಪ್ರಕ್ರಿಯೆಯ ಸರಪಳಿಯ 
ಮೊದಲ ಹೆಜ್ಜೆಗಳು ಈಗಾಗಲೇ ಇಡಲ್ಪಟ್ಟಿವೆ. ಅಂಥ 
ಹೆಜ್ಜೆಗಳ ಸಾಲಿನಲ್ಲಿ ವಿಚಯ ಒಂದು ಮಹತ್ವದ ಹೆಜ್ಜೆ 
ಗುರುತು. 


ಅಚಲ 15 


Mh ಾ್‌ 


ಇದ್ದರೆ, ಸ್ತ್ರೀತ್ವದ ಅನುಭವ ಗ್ರಹಿಕೆಯ 


ಸಾಹಚರ್ಯ ಬಯಸುವ ವಿಮೋಚನೆ 


ಈಚಿನ ವರ್ಷಗಳಲ್ಲಿ:ನಾವು'ಸಿ ್ರೀವಾದ, ಸ್ರ್ರೀತ್ವ, 


ವಿಮೋಚನೆ, ಇತ್ಯಾದಿ ಸಂಗತಿಗೆಳ ಬಗ್ಗೆ ಬಹಳ ಬರೆ 


ಯುತ್ತಿದ್ದೇವೆ. ಕಳೆದ ಹತ್ತಿಪ್ಪತ್ತು ವರ್ಷಗಳಲ್ಲಿಯಂತೂ 
ಕನ್ನ ಡದಲ್ಲಿ ಬರಹಗಾರ್ತಿಯರ. ಸಂಖ್ಯೆ ಹೆಚ್ಚಿದೆ. ಒಂದು 
ಸಂದರ್ಭದಲ್ಲಿ ಕೇವಲ ಭ್ರಮೆಯನ್ನು ತ ಶ್ರ ಕಾದಂಬರಿ 
ಗಳಲ್ಲಿ ತುಂಬಿ, ಪಾಸ್ತವಕ್ಕೆ ವಿಮುಖರಾಗಿ ಸ್ತ್ರೀಯರು 
ಬರೆಯುತ್ತಾರೆ ಎಂಬ ಆಪಾಹನೆಯಿೂ ಒಂದಿತ್ತು. 
ಆದರೆ ಈಗಿನ ಪರಿಸ್ಥಿತಿಯು ವಿಬ್ಲಿನ್ನವಾಗಿದೆ. ಮಹಿಳೆ 
ಯರ ಬರವಣಿಗೆಯ ಬಗೆಗೆ ಈಗ ಅಂಥ ಅಸಹನೆಯಿಲ್ಲ, 
ಅಥವಾ ` ಔದಾಸೀನ್ಯವೂ ಇಲ್ಲ. ಇದಕ್ಕೆ “ಕಾರಣವು 
ನಮ್ಮಲ್ಲಿ “ಸ್ಪಷ್ಟವಾಗಿಯೇ ಇದೆ. “ಚಾರಿತ್ರಿಕ ವಿಕಾಸ 
ಕ್ರಮದಲ್ಲಿ ಸ್ತ್ರೀಯರು ಅಕ್ಷರ ಕಲಿಯಬೇಕಾಯಿತು. 
ಆಧುನಿಕ ಜೀವನ ಕ್ರಮಕ್ಕೆ ತೆರೆದು ಕೊಳ್ಳ ಬೇಕಾಯಿತು. 
ವೈಯಕ್ತಿಕ ಅನುಭವವನ್ನು ಅಕ್ಷರ ಮಾಧ್ಯಮದಲ್ಲಿ ಹೇಳ 
ಬೇಕಾಯಿತು. ಆದರೆ ಇವೆಲ್ಲವೂ ' ಚರಿತ್ರೆಯ ಒಡಲಿ 
ನಲ್ಲಿಯೇ ಮೂಡುವ ಅಂಶಗಳು. ಹೀಗೆಂದು ಪೂರ್ಣ 
ವಾದ ಅರ್ಥದಲ್ಲಿ ಸ್ತ್ರೀಯರ ಬರವಣಿಗೆಯು ಚರಿತ್ರೆ 
ಮತ್ತು ಸಂಸ್ಕೃತಿಯ ಬೆಳವಣಿಗೆಯಿಂದ ಹೊರತಾದ 
ಅಂಶವೆಂದು ನಾವು ಗ್ರಹಿಸಬೇಕಾಗಿಲ್ಲ. ಸ್ತೀಯರ ಅನು 
ಭವದ ಲೋಕ ಎನ್ನುವುದು ಚರಿತ್ರೆ ಸಂಸ್ಕ ಸೃತಿ ಹಾಗೂ 
ಮಾನವ ಸಂಬಂಧಗಳ ಒಟ್ಟು ರೂಪು ರೇಷೆಯೇ ಆಗಿ 
ರುತ್ತದೆ. ಸ್ತ್ರೀಯರ ಸ ಎನ್ನುವುದು ಪುರುಷರ 
ಅನಂಭವಕ್ಕಿಂತ ತೀರ ಭಿನ್ನವಾದ ಒಂದು ವೈಚಾರಿಕ 
ಚೌಕಟ್ಟಿ ಕಂದು ಪರಿಗಣಿಸಬೇಕಾಗಿಲ್ಲ. ಸ್ತ್ರೀತ್ವದ ಅನುಭವ 
ವೆಂಬುದು ಒಂದು ಪ್ರತ್ಯೇಕವಾದ *ದೇಹಜನ್ಯ? ವೈ 
ಚಾರಿಕ ಸ್ವರೂಪವೆಂದು ಪರಿಗಣಿರುವವರು ಒಂದೆಡೆಗೆ 

ಡೆ ರೂಪವು 


ಈ 


ಅಚಲ 16 


ಎಂದು ಭಾವಿಸಬೇಕಿಲ್ಲ. : ಇದಕ್ಕೆ 


-ಡಾ| ಕೆ. ಕೇಶವ ಶರ್ಮ 


ನಿರ್ಣೀತಗೊಳ್ಳುವುದು ಸಾಮಾಜಿಕ ಗ್ರಹಿಕೆಯ ಅಂತ 
ರ್ವಲಯದಲ್ಲಿ ಎಂದು ಭಾವಿಸುವವರೂ ಇದ್ದಾರೆ. 
ಆದರೆ ಈ ಜಗಳವು ದೊಡ್ಡ ವಲಯವನ್ನು ನಿರ್ಮಿಸಿದೆ 
“ಕಾರಣವೂ ನಮ್ಮ 
ನಡುವೆಯೇ ಇದೆ. "ಕಣ್ಣುಗಳಲಿ ಕನಸು ತುಂಬಿ? -ಕವನ 
ಸಂಕಲನ ವಿಮರ್ಶೆಗೆ ಮುನ್ನ ಈ ಮಾತುಗಳನ್ನು ಬರೆ 
ಯುವುದು ಅನಿವಾರ್ಯವಾಯಿತು. 


ಹೇವಕಾ ಪಟ್ಟಣಶೆಟ್ಟಿಯವರು - ಕವಿತೆಯಲ್ಲಿ 
ಹೇಳುವ *ಅನುಭವ'ವು ಕೇವಲ ಅವರೊಬ್ಬರದು ಅಲ್ಲ. 
ಸ್ವಂತ ಮತ್ತು ಸಮಾಜದ ನಡುವಣ ಬಿಕ್ಕಟ್ಟುಗಳನ್ನು 
ಹೇಮಾ ಇಲ್ಲಿನ ಕವಿತೆಗಳಲ್ಲಿ ಹೇಳುತ್ತಾರೆ. 


ಕಣ್ಣು ಗಳಲ್ಲಿ ಕನಸು. ತುಂಬಿ (ಕವನಗಳು) 
ಹೇನಾಸಟ್ಟಿ ಇಶೆಟ್ಟಿ, ಅನನ್ಯ ಪ್ರಕಾಶನ, 
*ಹೂಮುನೆ? ಶ್ರೀಜೇನಿನಗರ್‌ ನಿದ್ಕಾಗಿರಿ, 
- ಧಾರವಾಡ-580004, ಜಿಲೆ-ರೂ. 24-00 


ನನ್ನ ಕತ್ತಲೆ 

ಬೆಳಕು ಮಾಡುವ ಗತ್ತು 

ಗೊತ್ತಾಗಿದೆ 

ಈಗ ಸೋಲುಗಳು ಕಳಚುವ ಮೆಟ್ಟಿಲು 

ಗದ್ಯಮಯ ಮಾತಿನುಸುರು 

ನನ್ನ ಪಾಲಿಗೆ ಅನುಭವ ಕಲ್ಪ ವೃಕ್ಷ 
(ಸೋಲುಗಳ ಕೋಲು ಹಿಡಿದು. ಪು-16) 


ಸಾಂಪ್ರದಾಯಿಕವಾಗಿ ಹೇರಲಾಗಿರುವ ಮೌಲ್ಯ 
ಗಳ ಬಗೆಗೆ ಹೇಮಾ ಹೀಗೆ ಪ್ರತಿಕ್ರಿಯಿಸುತ್ತಾರೆ. 

ಕಾಲಗಳ ತಕ್ಕಂತ ಮೌಲ್ಯಕ್ಕೆ 

ಬಣ್ಣಗಳು ಬೆಲೆಗಳು ಈ ತತ್ವ-ನೀತಿ 


ಇರಲಿಲ್ಲ ನಿನ್ನ ಪಠ್ಯಕ್ರಮದಿ 
ಆನಂದಿನದ ಅನೂಚಾನ 
ಸ್ತ್ರೀತ್ವದ ಹೂಬೇರನರೆದು 
ತಿಕ್ಕಿತಿಕ್ಕಿ ಹಾಕಿದಿ ಗುಡ್ಡಿ 
ನಿನ್ನ ಗಂಡು ಮಕ್ಕಳಿಗೆ ಮಾತ್ರ 
ಪೌರುಷದ ಅಶ್ವಗಂಧೀ ಬೇರು 
ಕುಡಿಸಿದ್ದು 
ನೋಡುತ್ತಿದ್ದೆ ನಿನ್ನ ಪಕ್ಕ 
ಬಿಟ್ಟು ಸ ಕಣ್ಣ ಪಿಳಿ ಪಿಳಿ. 
(ಹಸುಮಗಳ ಹಂಬಲ ಪು. 58) 


ಇಲ್ಲಿ ಕವಯಿತ್ರಿ ಗುರುತಿಸುವುದು. ಸಾಂಪ್ರ 
ದಾಯಿಕವಾಗಿ ಹೇರಲಾಗಿರುವ ಗಂಡು ಹೆಣ್ಣಿನ, ಲೈಂಗಿಕ 
"ವ್ಯತ್ಯಾಸ ಹಾಗೂ ಮೌಲ್ಯಗಳ ಅಂಶಗಳನ್ನು. ಗಂಡು 
೫. ಹೆಣ್ಣು ಎನ್ನುವುದು ದೈಹಿಕ ವ್ಯತ್ಯಾಸ ಮಾತ್ರ. 
ಆದರೆ, ಅಜರ ಸುತ್ತ ಹಗಲ "ಮೌಲ್ಯಗಳು 
ಮಾತ್ರ ವಿಭಿನ್ನ, ಗಂಡನ್ನು ಪೌರುಷಕ್ಕೆ ಸಂಕೇತವಾಗಿ 
ನಾವು ಪರಿಭಾವಿಸಿಕೊಂಡರೆ, ಸ್ತ್ರಿ ರ ದೌರ್ಬಲ್ಯ 
ಹಾಗೂ ಚಂಚಲತೆಗೆ ಪ ಪ್ರತೀಕವೆಂದು ಪರಿಭಾವಿಸಿಕೊಂಡಿ 
ರ್ವೆವೆೆ ಈ ಕಾರಣದಿಂದಲೇ ಸ್ತ್ರೀಯನ್ನು ಒಂದು 
ನಿರ್ದಿಷ್ಟ ಮಾನದಂಡದಲ್ಲಿ ಗುರುತಿಸುವ ಪ್ರಯತ್ನವನ್ನು 
ಮಾಡುತ್ತೇವೆ. ಇದೇ ಕವಿತೆಯಲ್ಲಿ ಹೇಮಾ ಹೇಳುವುದು 
ಹೀಗೆ. 


ಈಗ ಅನ್ನ ಬಟ್ಟೆ 
ಕೊಟ್ಟು ಮೈಥುನಕೆಳೆವ 
ಗಂಡನಿಗೆ ನಾ ಬರೀ ಮೈ 
ಬರಿ ಮೈ 


(ಅದೇ ಪು. 58) 


- ಹೇಮಾ ಹೀಗೆ ಹೇಳುವಾಗಲೂ ತಾಯಿಯಂತೆ 
ತಾನು ಆಗಭಾರದು ಎಂಬ ಹಂಬಲವನ್ನು ವ್ಯಕ್ತ ಪಡಿ 
ಸುತ್ತಾರೆ. ಗಮನಿಸಖೇಕಾದ ಅಂಶವೆಂದರೆ ಈ ರೀತಿಯ 
ಅನುಭವಗಳನ್ನು ವ್ಯಕ್ತಪಡಿಸುವಾಗ ಯಾರಿಗೆ ಆಗಲಿ 
ಪ್ರತಿಭಟನೆಯ ದೊಡ್ಡ ತ ಸ್ವರ ಹೊರಹೊಮಸ್ಮಿವ 
ಸಾಧ್ಯತೆಯಿದೆ. ಆದರೆ ಹೇಮಾ ಅನುಭವಗಳನ್ನು ವ್ಯಕ್ತ 
ಪಡಿಸುವ ಸಂದರ್ಭದಲ್ಲಿ ಅದು ಕೀರಲು ಧ್ವನಿಯಾಗದ 


ಹಾಗೆ ಎಚ್ಚ ರವಹಿಸುತ್ತಾರೆ. 


ಹೇವಕಾ ತಾಯ್ತನ ಎಂಬ ಹೆಮ್ಮೆ ಯನ್ನು, 
ಹೆಣ್ಣಿಗೆ ಇರಬಹುದಾದ ವಿಶೇಷ ಅವಕಾಶವನ್ನು, ನಿರಾಕ 
ರಿಸುವುದಿಲ್ಲ. ಕೆಲವು ಫೆಮಿನಿಸ್ಟ ರು. ತಾಯ್ತ ನವನ್ನು 
ನಿರಾಕರಿಸುವುದರ ಹಿನ ಲೆಯಿಂದ .ಹೇವಕಾ ಅವರೆ 
“ಬೆಳ್ಳಕಿನರಮನೆಯಲ್ಲ' , "ಹೂಮಗಳಿಗೊಂದ್ಳು]ಹಾರೈಕೆ' 
ಇತ್ಯಾದಿ ಪದ್ಯಗಳನ್ನು . ಗಮನಿಸಬೇಕು. ಈ ರೀತಿಯ 
ಪದ್ಯ ಗಳಲ್ಲಿ ತಾಯ ನದ ನಿರಾಕರಣೆಯ ಧ್ವನಿಯಿಲ್ಲ. 
ಇದರರ್ಥ ತಾಯ್ತ ನವನ್ನು ಅತೀ ವ್ಯೆ ೈಭವೀಕರಿಸುತ್ತಿ 
ದ್ಹಾರೆ ಎಂದಲ್ಲ. "ಹೂ ಮಗಳಿಗೊಂದು ಹಾರೈ ಕೆ'ಯಲ್ಲಿ 
ಏಕ. ಕಾಲಕ್ಕೆ ಸಮಾಜ-ತಾಯ್ತ ನವೆರಡನ್ನೂ ಸಮೀಕರಿಸಿ 
' ಹೊಸತೊಂದರ ಕಡೆಗೆ ಮುಖಮಾಡಿದ್ದಾ. ರೆ: 


“ಅಭದ್ರತೆ, ಅಪವಕಾನ, ಅವಲಂಬನೆಯ ನಂಜು: 


ನನ್ನನಾವರಿಸಿರುವಾಗ ' 

ನಿನ್ನ ದಾರಿಯ ಮುಳು ಘು ಹೂವಾಗಿಸುವ 

ತಾಯ್ತನ ದೈವೀಶಕ್ತಿ ಇಲ್ಲ ಮಾಂತ್ರಿಕತೆ 

ಇಲ್ಲ ಭ್ರಮೆ ನನಗೆ, ಬೇಡ ನಿನಗೂ? 

(ಹೂ ಮಗಳಿಗೊಂದು ಹಾರೈಕೆ. ಪು.32) 

ಹೆಣ್ಣು ಈ ದೇಶದಲ್ಲಿ ನೋವು, ಹಕಾಶೆ, ಬಡ 
ತನ, ಜಾತಿ, “ಸಮತೆಯ. ನಡುವೆ. ಬೇರು ಕಿತ್ತೆಸೆಯ 
ಬೇಕಾದ ಅಗತ್ಯವನ್ನು ಹೇಮಾ ಸಮರ್ಥವಾಗಿ ಪ್ರತಿ 
ಪಾದಿಸಿದರೆ “ಬೆಳಕಿನರಮನೆಯಲ್ಲಿ' ತಾಯ್ತನದ ಸುಖ 
ವನ್ನು ಹೀಗೆ ಪ್ರತಿಪಾದಿಸುತ್ತಾರೆ. ಪ ಇ 

ಇದನ್ನು ಜೀವನ 

ಎನ್ನುತ್ತಾರೆ ಕೆಲವರು 

ವಿಶ್ವವೆನ್ನುತ್ತಾರೆ ಜಗತ್ತು ಭೂಗೋಳ - 

ಸಂಸಾರ ತಾಪತ್ರಯ 


ಏನೇನೋ ಮಾತಾಡುತ್ತಾರೆ 
ಜನರ ಈ ಎಲ್ಲ ಶಬ್ದಗಳ 
ನಡುವೆ 
ನನ್ನ ಮಕ್ಕಳ ಮಾತು 
ಮಾತ್ರ ಕೇಳುತ್ತವೆ 
(ಬೆಳಕಿನರಮನೆಯಲ್ಲಿ, ಪು. 39) 


ಅಚಲ 17 ' 


uu 


ಈ ರೀತಿಯ ಕವಿತೆಗಳಲ್ಲದೆ ಕೆಲವು ಅನುವಾದಿತ 
ಕವಿತೆಗಳು ಇಲ್ಲಿವೆ. ಅನುವಾದಿತ ಕವಿತೆಗಳು ಕೂಡ 
ಕನ್ನಡದ ರೀತಿಯನ್ನು ಒಳಗೊಂಡಿವೆ. 


ಒಟ್ಟಾಗಿ ಇಲ್ಲಿನ ಕವಿತೆಗಳ ಬಗೆಗೆ ಕೆಲವು ಸಂಗತಿ 
ಗಳನ್ನು ಹೇಳಬೇಕು. ಇಲ್ಲಿನ ಕವಿತೆಗಳು ಸ್ತ್ರೀ ಬಿಂಬ 
ಸಹಜವೆಂಬಂತೆ ಒಡಮೂಡಿವೆ. ಆದರೆ ಅದನ್ನು ಒಂದು 
ವೈಚಾರಿಕ ಕೇಂದ್ರದಲ್ಲಿಯೇ ಬಂಧಿಸಿಡಬೇಕೆಂ ಹಟ 
ವಿಲ್ಲ. ಕೇವಲ ಹೇಳಿಕೆಗಳನ್ನೋ, ನಾಟಕೀಯ ದುಃಖ 
ವನ್ನೋ ಪ್ರಕಟಿಸಬೇಕೆಂಬ ಗುಂಗು ಹೇಮಾ ಅವರಿಗಿಲ್ಲ. 
ಇದನ್ನು ಅವರ ಕವಿತೆಗಳಲ್ಲಿರುವ ಪದ ಸಂಯೋಜನೆಗಳ 
ಮೂಲಕವೇ ನಾವು ಕಾಣಬಹುದು. ಹೇಮಾ ಅವರಿಗೆ 
ಪದ್ಮಗಳನ್ನು ಬರೆಯುವುದೆಂದರೆ ಅದು ಶಬ್ದಗಳ ಸರ್ಕ 
ಸ್ನಲ್ಲ. ಗಂಭೀರವಾದ ತರ್ಕಗಳ ಮೂಟೆಯೂ ಅಲ್ಲ. 
ಆದುದರಿಂದಲೇ ಇಲ್ಲಿನ ಕವಿತೆಗಳಲ್ಲಿ ಅಂತಸ್ಥವಾಗಿರುವ 
ಸಂವೇದನೆಯೊಂದು ನಮ್ಮನ್ನು ತಟ್ಟಿ ಎಚ್ಚರಿಸುತ್ತದೆ. 
ಗಂಡು ಮತ್ತು ಹೆಣ್ಣು, ಸ್ತ್ರೀ ಕೇಂದ್ರಿತ ಸಮಾಜ ಮತ್ತು 


ಪುರುಷ ಕೇಂದ್ರಿತ ಸಮಾಜವೆಂಬ ಸರಳ ಸಮೋಕರಣವು 
ಹೇಮಾ ಅವರಿಗೆ ಮುಖ್ಯವೆಂದು ಅನಿಸಿಲ್ಲ. 

ಇಷ್ಟಿದ್ದರೂ ಹೇವರಾ ಅವರ ಕವಿತೆಗಳಲ್ಲಿ ಯಾವ 
ದೌರ್ಬಲ್ಯವೂ ಇಲ್ಲವೆಂದು ಹೇಳಲು ಬರುವುದಿಲ್ಲ 
*ಹಸಿವು', "ಸೋಲುಗಳ ಕೋಲು ಹಿಡಿದು'-ಈ ರೀತಿಯ 
ಪದ್ಯಗಳನ್ನು ಗಮನಿಸಿದರೆ ಹೇಮಾ ಇನ್ನು ನವ್ಯದ 
ತೆಕ್ಕೆಯಿಂದ ಬಿಡಿಸಿಕೊಂಡಂತೆ ಕಾಣುವುದಿಲ್ಲ. ಈ 
ಮೊದಲೇ ಹೇಳಿದಂತೆ ಈ ಸಂಕಲನದಲ್ಲಿ ಕೆಲವು ಕವಿತೆ 
ಗಳು ಯಾವುದೇ ರೀತಿಯ ಮುಲಾಜಿಗೆ ಒಳಗಾಗದೆ 
ಉಂಟಾದ ಸೃಷ್ಟಿಗಳಾದರೆ ಮತ್ತೆ ಕೆಲವು ಕವಿತೆಗಳು 
ಯಾಕೋ ತುಂಬಾ ದೂರದಲ್ಲಿ ನಿಂತು ಮಾತನಾಡುವ 
ರೀತಿಯಂತೆ ಭಾಸವಾಗುತ್ತದೆ. ಹೇವರಾ ಅವರು 
ಇನ್ನಷ್ಟು ಆತ್ಮೀಯವಾಗಿ, ಸಹಜವಾಗಿ ಬರೆಯಬಲ್ಲರು, 
ಹೇಳ ಬೇಕಾದ್ದನ್ನು ಹೇಳಬಲ್ಲರು. ವಿಮೋಚನೆಯ 
ಸಾಧ್ಯತೆಗಳಲ್ಲಿ ಸಾಹಚರ್ಯವೂ ಮುಖ್ಯ ಎಂಬುದನ್ನು 
ಅವರು ಮನಗಂಡಿದ್ದಾರೆ ಎಂಬುದಕ್ಕೆ ಈ ಕವನ ಸಂಕಲ 
ನವೇ ಸಾಕ್ಷಿಯಾಗಿದೆ. 


ಗರ್ಭ ಧರಿಸುವ ಗಂಡುಗಳು 


ಅಡಿಗೆ, ಮನೆಗೆಲಸ ಹೆಂಗಸರಿಗೆ ಸೇರಿದ್ದು, ಅದಕ್ಕೆ 
ಗಂಡಸರನ್ನು ಎಳೆಯುವುದು ಅಖಂಡ ಅಪರಾಧ ಎಂದು 


ಭಾವಿಸಿದ ನನ್ನ ಅತ್ತೆ ಮನೆಯಲ್ಲಿ, ನಾ ಸ್ತ್ರೀವಾದ, 


ಸಮಾನತೆ ಎಂದು ಹೇಳಹೊರಟಾಗೆಲ್ಲ "ಹೆಣ್ಣು ಗಂಡು 
ಒಂದೇ ಹೇಗಾಗುತ್ತೆ, ಮಕ್ಕಳನ್ನು ಹೆರೋದು ನೀನ 
ಲ್ಲವೆ ?' ಎಂದು ವಾದಿಸುತ್ತಾರೆ. ಹೆರಿಗೆಗೂ, ಆಡಿಗೆಗೂ 
ಏನು ಸಂಬಂದವೋ ಗೊತ್ತಿಲ್ಲ. ಅಥವಾ ಗಂಡಸರಿಗೆ 
ಅಡಿಗೆ, ಹೆರಿಗೆಯಷ್ಟೇ ಅಸಾಧ್ಯದ್ದೋ ತಿಳಿದಿಲ್ಲ, ಆದರೆ 
ಹೆಣ್ಣಿನ ಹೆರುವ ಕ್ರಿಯೆ ಅವಳೆಲ್ಲ ವೈಭವೀಕರಣಕ್ಕೆ 
ಕಾರಣವಾದಂತೆ ಅವಳ ಬಂಧನಕ್ಕೂ, ಬದುಕಿನ ಸೀಮಿತ 
ತೆಗೂ ಕಾರಣವಾಯಿತು. ಬಿಡುವಿಲ್ಲದ ಬಸಿರು ಜಾಣಂತ 
ನಗಳಲ್ಲಿ, ಆಯ್ಕೆ ಇಲ್ಲದ ತಾಯ್ತನದಲ್ಲಿ ಬಂಧಿಯಾದ 
ಹೆಂಗಸರಿಗೆ ಮತ್ತಾವ ಮಹತ್ವಾಕಾಂಕ್ಷೆಗೂ ಪುರಸೊತ್ತಿ 
ಬದ ಕಾಲವೊಂದಿತ್ತು. ಕುಟುಂಬಯೋಜನಾ ವಿಧಾನ 
ಗಳು ಹೆಣ್ಣಿನ ಬದುಕಿನಲ್ಲಿ ಕ್ರಾಂತಿಕಾರಿ ಬದಲಾವಣೆ 
ತಂದವು. ತಮ್ಮ ದೇಹದ ಮೇಲಿನ ಹತೋಟಿ, 


ಅಚಲ 18 


-ನೇನಿಚಂದ್ರ 
ನಿಯಂತ್ರಣವನ್ನು ಒದಗಿಸಿದವು. ಹೀಗಿದ್ದೂ, ತಾಯ್ತನ 
ವನ್ನೂ ಹೆಣ್ಣು ದೇಹದೊಡನೆ ಜೋಡಿಯಾಗಿರುವ 
ಕಾರಣ, ಇಡೀ ಬದುಕಿನಲ್ಲಿ ಒಂದೋ ಎರಡೋ ಬಸಿರಂ 
ಅಗಾಧ ಭಾರವೇನೂ ಅಲ್ಲದಿದ್ದರೂ, ಈ ತಾಯ್ತನವೇ 
ಇಂದಿಗೂ, ಕೌಟುಂಬಿಕ ಜೀವನದಲ್ಲಿ, ' ನೌಕರಿಗಳಲ್ಲಿ, 
ಸಾಹಸದ ಜಗತ್ತಿನಲ್ಲಿ, ಹೆಣ್ಣು ನುಗ್ಗ ಬಯಸುನಲ್ಲೆಲ್ಲ, 
ಯಾವಾವಾಗ ಯಾರಾರ ಅನುಕೂಲಕ್ಕೆ ಹೇಗೆ ಬೇಕೊ 
ಹಾಗೆ ಹೆಣ್ಣನ್ನು ಅರ್ಥೈಸಲು, ಬೇರೆ ಇಡಲು, ಅವಳ 
ಹಕ್ಕುಗಳನ್ನು ಕಿತ್ತುಕೊಳ್ಳಲು ನೆಪವಾಗಿದೆ. ಹೆಣ್ಣು 
ದೇಹದೊಡನೆ ತಾಯ್ತನ ಅಂಟಿರುವುದು ಪ್ರಾಸಂಗಿಕ. 
ಅದಕ್ಕೆ ಮಹತ್ತರದ ಉದ್ದೇಶವನ್ನು ಶಕಲ್ಪಿಸಬೇಕಿಲ್ಲ, 
ಹೆಣ್ಣು ದೇಹದಿಂದ ತಾಯ್ತನ ಬೇರ್ಪಟ್ಟೊಡನೆ 
*ಹೆಣ್ಣು' ಜೀವನ ನಿರರ್ಥಕವೇನೂ ಆಗಲಾರದು. ನಿಜ 
ಕ್ಕೂ ಹೆಣ್ಣು ದೇಹದಿಂದ ಸಂತಾನೋತ್ಪತ್ತಿ ಕ್ರಿಯೆ 
ಬೇರ್ಪಟ್ಟ ದಿನ ಸ್ತ್ರೀ ಸಂಪೂರ್ಣ ಬಿಡುಗಡೆ ಹೊಂದು 


ತ್ತಾಳೆೆ ಈ ವೈಭವೀಕರಣದಿಂದ, ಅದರೊಟ್ಟಿನ 
ಶೋಷಣೆಯಿಂದ, ಒಂದು ಕಾಲಕ್ಕೆ ಕೇವಲ ಸ್ತ್ರೀ ದೇಹ 


ದಲ್ಲಿ ಮಾತ್ರ ಸಾಧ್ಯವಾಗಿದ್ದ ವೀರ್ಯಅಂಡಾಣುಗಳ 
ಕಲೆಯುವ ಪ್ರಕ್ರಿಯೆ ಇಂದು ಒಂದು ಪ್ರಣಾಳದಲ್ಲಿ 
ಸಾಧ್ಯವಿದೆ. ಭ್ರೂಣ ತನ್ನ ಮೊದಮೊದಲ ಅನೇಕ 
ಘಂಟೆಗಳನ್ನು ಪ್ರಣಾಳದಲ್ಲಿ ಕಳೆಯಬಹುದಿದೆ. ಆ 
ದಿನವೂ ಬಹುಶಃ ದೂರವಿರಲಾರದು. ಸಂಪೂರ್ಣವಾಗಿ 
ಸ್ತ್ರೀ ದೇಹದ ಹೊರಗೇ ಭ್ರೂಣ ಬೆಳೆದು ಮಗುವಾಗುವ 
ದಿನ. ಆದರೆ ಮನುಷ್ಯರಲ್ಲದಿದ್ದರೂ ಪ್ರಾಣಿಗಳಲ್ಲಿ 
ಗರ್ಭ ಧರಿಸುವ ಗಂಡುಗಳಿವೆ ಎಂದರೆ ಅಚ್ಚರಿಯೆ ? 


ಇಂದು ಆಕ್ಸಫರ್ಡ್‌ ವಿಶ್ವವಿದ್ಯಾಲಯದ ಸೋಮ 
ರ್ವಿಲ್ಲೆ ಕಾಲೇಜಿನಲ್ಲಿ ಸಂಶೋಧಕಿಯಾಗಿರುವ ಪ್ರಾಣಿ 
ಶಾಸ್ತ್ರಜ್ಞೆ » ಅಮಂಡಾ ವಿನ್ಸೆಂಟ್‌ ಸಮುದ್ರದಾಳದ ಹವ 
ಳದ ತೆನೆಗಳ ನಡುವೆ. ವಾಸಿಸುವ «ಕಡಲಕುದುರೆ' 
(ಸೀಹಾರ್ಸ್‌) ಎಂಬ ಜಾತಿಯ ವಿನುಗಳ ಅಧ್ಯಯನ 
ಮಾಡಿರುವಾಕೆ. ಈ ವೂನುಗಳನ್ನು ಕುರಿತು ಇಲ್ಲಿಯವ 
ರೆಗೂ ಹೆಚ್ಚಿನ ಮಾಹಿತಿ ದೊರೆತಿರಲಿಲ್ಲ, ಹೆಚ್ಚು ಸಂ 
ಶೋಧನೆ ನಡೆದಿರಲಿಲ್ಲ. ಅಮಂಡಾ ತನ್ನ ಪ್ರಯೋಗ 
ಶಾಲೆಯಲ್ಲಿ ಮಾತ್ರವಲ್ಲದೆ, ಸಮುದ್ರದಾಳದಲ್ಲಿ ಕಡಲ 
ಕುದುರೆಗಳ ಸಹಜ ವಾಸಸ್ಥಾನದಲ್ಲಿಯೇ ಅವುಗಳನ್ನು 
ಸೂಕ್ಷ್ಮವಾಗಿ ಆವಲೋಕಿಸಿ, ನೀರಿನಡಿಯಲ್ಲಿ ಗಂಟೆ 
ಗಟ್ಟಿಲೆ, ತಿಂಗಳುಗಳ ಕಾಲ ಅಧ್ಯಯನ ನಡೆಸಿದ ಕಾರಣ 
ವಾಗಿ ಈ ವಿಜ್ಞಾನಿ ಕುತೂಹಲದ ಮಾಹಿತಿಗಳನ್ನು 
ಹೊರತಂದಿದ್ದಾರೆ. ಸ್ವತಃ ಸ್ತ್ರೀವಾದಿಯಾದ ನನಗೆ 
ಗಂಡು ಗರ್ಭ ಧರಿಸುವ ಈ ತಿರುಗುಮುರುಗಾದ ಹೆಣ್ಣು 
ಗಂಡಿನ ಪಾತ್ರಗಳು, ಕಾರ್ಯಕ್ಷೇತ್ರ ವಿಂಗಡಣೆ ವಿಶೇಷ 
ಕುತೂಹಲದ ಸಂಶೋಧನೆಯಾಗಿದೆ? ಎನ್ನುತ್ತಾರೆ 
ಅಮಂಡಾ. ಅಮಂಡಾಳ ಕಡಲಕುದುರೆಗಳ ಸಂಶೋದನೆ 
1986ರಲ್ಲಿ ಆರಂಭವಾಯಿತು. ಆಕೆ ಇಂಗ್ಲೆಂಡಿನ 
ಕೇಂಬ್ರಿಡ್ಡ್‌ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ 
ವಿದ್ಯಾರ್ಥಿಯಾಗಿದ್ದ ಸಮಯ. ಲೈಂಗಿಕ ವ್ಯತ್ಯಾಸಗಳ 
ವಿಕಾಸದ ಬಗ್ಗೆ ಕುತೂಹಲಿಗಳಾದ ಈ ಸ್ತ್ರೀವಾದಿ ಜೀವ 
ಶಾಸ್ತ್ರಜ್ಞೆಗೆ ಕಡಲಕುದುರೆಗಳು ಅತ್ಯಂತ ಆಕರ್ಷಕ 
ವಿಷಯವಾಗಿದ್ದವು. ತನ್ನ ಪ್ರಯೋಗಶಾಲೆಯಲ್ಲಿ ಕಡಲ 
ಕುದುರೆಗಳನ್ನು ಸಾಕಿ ಅನೇಕ ಪ್ರಯೋಗಗಳನ್ನು ನಡೆಸಿ 
ಡಿಕೆ ಮುಂಡೆ ಆಸ್ಟ್ರೇಲಿಯಾದ ಸಿಡ್ನಿ ಬಂದರಿನ ಬಳಿ 


ಸಮುದ್ರದಾಳಕ್ಕಿಳಿದು ಕಡಲಕುದುರೆಗಳನು ್ಸ ಅಧ್ಯಯ: 
ಸಿದಳು. 


ಜಗತ್ತಿನ ಯಾವ ಗಂಡು ಪ್ರಾಣಿಯೂ ಕಡಲ 
ಕುದುರೆಯಷ್ಟು ಮಕ್ಕಳನ್ನು ಕುರಿತು ಕಾಳಜಿವಹಿಸು 
ವುದು ಕಂಡುಬಂದಿಲ್ಲ. ವೂನುಗಳಲ್ಲಿ ಗಂಡು ವೂನುಗಳು 
ಮೊಟ್ಟೆಗಳನ್ನು ಕಾವಲು ಕಾದು ಸಂರಕ್ಷಿಸುವುದಲ್ಲದೆ, 
ಮೊಟ್ಟೆಗಳಿಗೆ ಆಮ್ಲಜನಕ ನೀಡಲು ಗಾಳಿ ಬೀಸುತ್ತವೆ, 
ಈ ಮೂಲಕ ತಮ್ಮ ಸಂಶಾನದಲ್ಲಿ ಹೆಚ್ಚಿನ. ಕಾಳಜಿ 
ತೋರುತ್ತವೆ. 


ಕಡಲಕುದುರೆಗಳು ಅಕ್ಟೋಬರ್‌ ಮತ್ತು ಏಪ್ರಿಲ್‌ 
ತಿಂಗಳ ನಡುವೆ ಕೂಡಿ ಸಂತಾನೋತ್ಸಶ್ತಿ ಮಾಡುತ್ತವೆ. 
ಕಡಲಕುದುರೆಗಳಲ್ಲೂ ಎಲ್ಲಾ ಪಾಣಿಗಳಂತೆಯೇ. ಗಂಡು 
ವೀರ್ಯವನ್ನು ಉತ್ಪತ್ತಿ ಮಾಡುತ್ತದೆ, ಹೆಣ್ಣು 
ಅಂಡಾಣುಗಳನ್ನು ತಯಾರಿಸುತ್ತದೆ, ಅದರೆ ಈ ಪ್ರಾಣಿ 
ಗಳ ವಿಶೇಷವೆಂದರೆ, ಹೆಣ್ಣೂ ಅಂಡಾಣುಗಳನ್ನು ಸ್ಟಲಿಸಿ 
ಹೋಗುತ್ತದೆ, ಹಾಗೂ ಗಂಡು ಗರ್ಭ ಧರಿಸುತ್ತದೆ. ಈ 
ಗಂಡುಗಳಲ್ಲಿ ಬಾಲದ ನಡುಭಾಗದಲ್ಲಿ. ಮರಿಗಳಿಗಾಗಿ 
ಒಂದು ಚೀಲವಿರುತ್ತದೆ. ಹೆಣ್ಣು ಬಂದು ಗಂಡನ್ನು 
ಕೂಡಿ, ತನ್ನ ಮೊಟ್ಟೆಗಳನ್ನು ಈ ಚೀಲದಲ್ಲಿ ತುಂಬಿ 
ಹೋಗುತ್ತಾಳೆ, ಮೊಟ್ಟೆಗಳು ಗಂಡಿನ ಒಡಲಚೀಲದಲ್ಲಿ 
ಫಲಿತು ಗಂಡು ಗರ್ಭ ಧರಿಸುತ್ತದೆ, 21 ದಿನಗಳ ಗರ್ಭಾ 
ವಸ್ತೆಯ ನಂತರ ಪ್ರಸವ ವೇದನೆಯಲ್ಲಿ ಗಂಡು ಹೊರಳಿ 
ಹೊಸೆದು ಮರಿಗಳನ್ನು ಹೊರಹಾಕುತ್ತದೆ. ಈ ಗಂಡು, 
ಗರ್ಭಾವಸ್ಥೆಯ ಎಲ್ಲೂ ಘಟ್ಟಗಳನ್ನು ಅನುಭವಿಸುವು 
ದಲ್ಲದೆ, ಗರ್ಭಿಣಿ ಹೆಣ್ಣಿನಲ್ಲಿ ಎದೆಹಾಲು ಮೂಡಲು 
ಪ್ರಜೋದಿಸುವ ಪ್ರೊಲಾಕ್ಟಿನ್‌ ಎಂಬ ಚೋದಕಸ್ರಾವ 
(ಹಾರ್ಮೋನ್‌)ವೇ ಗಂಡು ಕಡಲಕದುರೆಯ ಗರ್ಭಾ 
ವಸ್ಥೆಯನ್ನು ನಿರ್ದೇಶಿಸುತ್ತದೆ. ಮನುಷ್ಯ ಪ್ರಾಣಿಯೂ 
ಸೇರಿದಂತೆ ಉಳಿದ ಪ್ರಾಣಿ ಜಗತ್ತಿನಲ್ಲಿ, ಹೆಣ್ಣು ತನ್ನ 
ಭ್ರೂಣಕ್ಕೆ ಆಮ್ಲಜನಕವನ್ನು ನೀಡಿ, ಪೋಷಕ ವಸ್ತು 
ಗಳನ್ನು ರವಾನಿಸಿ, ಗರ್ಭಾಶಯದ ವಾತಾವರಣವನ್ನು 
ನಿಯಂತ್ರಿಸುವಂತೆ, ಗಂಡು ಕಡಲಕುದುರೆ ಕೂಡಾ 
ಇವೆಲ್ಲವನ್ನೂ ತನ್ನ ಒಡಲಚ್ಚಿಲದಲ್ಲಿಯ ಭ್ರೂಣಗಳಿಗೆ 
ಒದಗಿಸಿ, ಮರಿಗಳನ್ನು ಹೊರುವ, ಹೆರುವ ಪೋಷಿಸುವ 
ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸುತ್ತದೆ. 


ಅಚಲ 19 


ಳು ಹೊರುವ ಹೆರುವ ಕ್ರಿಯೆಯಲ್ಲಿ 
) )ರಣ, ಹೆಣ್ಣುಗಳು "ಗಂಡುಗುಣ”ಗಳನ್ನ್ನೂ 


ರ್ಶಿಸಬಹುದೆ ಎಂಬ ಕುತೂಹಲದ ಪ್ರಶ್ನೆ. 


: ಹಿ ಕಾಡಿತ್ತು. ಗಂಡು-ಹೆಣ್ಣಿನ ಕಾರ್ಯ 
ಗರಿವಮುರುಗಾದ ಈ ಪರಿಸ್ಥಿತಿಯ ಹೆಣ್ಣು 
೬ ಆಕ್ರಮಣಕಾರಿಯಾಗಿ, ಕಂಡ ಗಂಡುಗಳನ್ನೆಲ್ಲ 


ಎಡಿ ತನ್ನ ಮೊಟ್ಟೆಗಳನ್ನು ಸ್ಫಲಿಸಲು ಹೋಗುತ್ತ 


: ದೆಯೆ ಎಂಬ ಪ್ರಶ್ನೆ ಅಮಂಡಾಗೆ ಎದುರಾಯಿತಂ. 


ಇತರ ಜಾತಿಯ ಗಂಡುಗಳಂತೇ ಸಂತಾನೋತ್ಸತ್ತಿಯೇ 
ವಂಖ್ಯ ಗುರಿಯೆಂನ್ನುವಾಗ ಇಲ್ಲಿ ಹೆಣ್ಣು ಹೆಚ್ಚು ಹೆಚ್ಚು 
ಗಂಡುಗಳೊಡನೆ ಕೂಡಿ ತನ್ನ ವಂಶವನ್ನು ಜಿಳೆಸಲು 
ಹೋಗಬೇಕಲ್ಲವೆ ? ಆದರೆ ಕಡಲಕುದುರೆಗಳು ಈ 
“ಸಹಜ ಗಂಡು ಗುಣ'ವನ್ನೇನೂ ಪ್ರದರ್ಶಿಸಲಿಲ್ಲ. 
ಅಮಂ ೦ಡಾ ಕಂಡಂತೆ ಕಡಲಕುದುರೆಗಳು ಒಂದಕ್ಕೊಂದು 
ಅತ್ಯ ತ ನಿಷ್ಠ ವಾಗಿದ್ದವು. ಈಕೆ ಆಸ್ಚೆ €ಲಿಯಾದ 
ಸಮುದ್ರದಾಳಕ್ಕೆ ಬೆಳ್ಳ 'ಂಬೆಳಗ್ಗೆ ನಾಲ್ಕೂ. ಗಂಟೆಗೇ 
ಸ್ಕೂಬಾ ಸಲಕರಣೆ" ಏರಿಸಿಕೊಂಡು ಮುಳುಗಿ 
ಒಂದೊಂದೂ ಕಡಲಕುದುರೆಗಳನ್ನು ಪತ್ತೆ ಹಚ್ಚೆ, ಅವು 
ಗಳನ್ನು ಅತಿ ಮೆಲುವಾಗಿ ಹಿಡಿದು, ಕೊರಳೆಗೊಂದಂ 
ಹತ್ತಿ ದಾರದಲ್ಲ ಪೋಣಿಸಿದ ಸೂಕ್ಷ್ಮ ಗುರುತಿನ ಬಿಲ್ಲೆ 
ಯನ್ನು ತೊಡಗಿಸಿ, ಮತ್ತೆ ಅವುಗಳನ್ನು ಆವುಗಳ 
ಪಾಡಿಗೆ ಬಿಟ್ಟುಬಿಟ್ಟು, ಗಂಟೆಗಟ್ಟ ಲೆ, ದಿನಗಟ್ಟ ಲೆ, 
ತಿಂಗಳುಗಟ್ಟಲೆ ಬ ಮುದ್ರದಾಳದಲ್ಲಿ' ಕಾದು, ಅವುಗಳ 
ಪ್ರತಿ ಚಲನವಲನವನ್ನು ವೀಕ್ಷಿಸಿ, ತನ್ನ ಜಲಾಂತರ್ಗಾಮಿ 


ನೋಟು ಪುಸ್ತಕದಲ್ಲಿ ಮಾಹಿತಿ ಬರೆದುಕೊಂಡು ಸಂಕಲಿ 
ಸಿದ ಪರಿಣಾಮ, ಇವು ಒಂದಕ್ಕೊಂದು ಅತ್ಯಂತ ನಿಷ್ಮ 
ವಾದ ಸಂಗಶಿಯಂತೆಯೇ ಅನೇಕ ಕುತೂಹಲದ ವಿಷಯ 
ಗಳು ಹೊರಬಿದ್ದವು. ಹೆಣ್ಣು ದಿನವೂ ತಾನು ಕೂಡಿದ 
ಗಂಡನ್ನು ಹುಡುಕಿ ಹೋಗಿ 'ಅತನೊಡನೆ ಮಾತ್ರ ಸರಸ 
ವಾಡಿ. ಮತ್ತೆ ತನ್ನ ವಾಸಸ್ಥಾನಕ್ಕೆ ಹಿಂತಿರುಗುವುದು 
ತಿಳಿದು ಬಂತು. ಹಾದಿಯಲ್ಲಿ ಹಾದ ಇತರ ಗಂಡುಗಳಿಗೆ 
ಗಮನವನ್ನೇ ಕೊಡದೆ ತನ್ನವನನ್ನು ಹುಡುಕಿ ಹೋಗು 
ತ್ತದೆ. ಆ "ಗಂಡೂ ಕೂಡಾ ಅಷ್ಟೇ, ಇದೇ ಹೆಣ್ಣಿಗೆ 
ಕಾದವನು. ಒಮ್ಮೆ ಒಂದು ಗಂಡು 'ಕಡಲಕುದುರ ಗಾಯ 
ಗೊಂಡು ಅದರ ಒಡಲಚೀಲ ಹರಿದಾಗ, ಹೆಣ್ಣು ಬೇರೆ 
ಗಂಡುಗಳೊಡನೆ ಕೂಡಿ ತನ್ನ ವಂಶ ಮುಂದುವರೆಸುವ 
ಹುಟ್ಟು ಸಹಜ ಪಾ ್ರಣಿಗಾಣ' ವ ವನ್ನು ಪ್ರದರ್ಶಿಸದ, 
ಅದೇ ie ವಾಸಿಯಾಗಿ, ಪುನಃ ಚೇತರಿಸಿಕೊಳ್ಳುವ 
ವರೆಗೂ ಕಾದು, ನಂತರ ಕೂಡಿದವು. ಅಷ್ಟೇ ಅಲ್ಲ, 
ಗರ್ಭಾವಸ್ತೆಯ 21 ದಿನವೂ ಪ್ರತಿ ಮುಂಜಾನೆಯೂ 
ಹೆಣ್ಣು ಕಡಲಕುದುರೆ ತನ್ನ ಸಂಗಾತಿಯ ವಾಸಸ್ಥಾ ನಕ್ಕೆ 
ಬಂದು ಭೇಟಿ ನೀಡಿ, ಗರ್ಭಾವಸ್ಥೆ ಮುಗಿದು ಹೆತ್ತೊ ಡನ 
ಮತ್ತೊಮ್ಮೆ ಜೊತೆಯಾಗಿ ಮೊಟ್ಟೆ ಊರಿ ಹೋಗು 

ತ್ತಿತ್ತು, ಈ ಸಂತಾನೋತ್ಪತ್ಪಿ ತ್ತಿಯ ತಿಂಗಳುಗಳಲ್ಲಿ ಗಂಡು 

ಸತತವಾಗಿ ಗರ್ಭಾವಸ್ಥೆ ಸ್ನೆಯಲ್ಲಿರುತ್ತದೆ. ಹೆತ್ತೊಡನೆ 
ಮತ್ತೆ ಹೊರುವ ಕ್ರಿಯೆಯಲ್ಲಿ ಸಿಲುಕಿ ನಿಂತಿದ್ದು. ಇವು 
ಅಮಂಡಾಳ ಸಂಶೋಧನೆಯಿಂದ ಹೊರಬಿದ್ದ ಕುತೂ 
ಹಲದ ಸಂಗಶಿಗಳು. 


Reg No- MAG (5) PRC. ೧೭೧1 036/89/87 
BOOK-POS T Periodicals 


To 


Jagruthi Mahila AdhyayanaKendra 


401, Vijay Tower, 2nd Main’ RPC 


Layout 
Vijayanagar, 11 Stage, Bangalore-40 


11 undelivered please return 10 : 


